


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ (ಆಶ್ಚಯುಜ ೨೮, ಶಕ ವರ್ಷ ೧೯೩೮) | ಸಂಚಿಕೆ ೪೧ 
Volume 151 Bengaluru, Thursday, October 20, 2016 (Aashwayuja 28, Shaka Varsha 1938) Issue 41 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಅಧ್ಯಕ್ಷ ರು, ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ, ಕೋಲಾರ 
ಅಧಿಸೂಚನೆ 
ಅಧಿಸೂಚನೆ ಸಂಖ್ಯೆ: ಸಿಬ್ಬಂದಿ(2) ಸಿಆರ್‌: 72/2016-17, ದಿನಾಂಕ 21/09/2016. 
ವಿಷಯ: ಕೋಲಾರ ಜಿಲ್ಲಾ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ 
ಮೂಲಕ ಭರ್ತಿ ಮಾಡುವ ಬಗ್ಗೆ. 

ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ನಂ. ಆರ್‌ಡಿ 299 ಬಿಎಸ್‌ಸಿ 2006 ದಿನಾಂಕ 3/2/2009 
. ಸರ್ಕಾರದ ಆದೇಶಸಂಖ್ಯೆ ಸಿಆಸುಇ. 08. ಸೆಹಿಮ.95 ದಿ: 20/6/95 
. ಸರ್ಕಾರದ ಆದೇಶ ಸಂಖ್ಯೆ ಸಿಆಸು 53 ಸೆನೆನಿ 2007, ದಿನಾಂಕ 4/1/2008 
. ಸರ್ಕಾರದ ಪತ್ರ ನಂ. ಕಂಇ 4 ಬಿಎಸ್‌ಸಿ 2011 ದಿನಾಂಕ 25/2/2011 
. ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 128 ಸೆನೆನಿ 2006 ದಿನಾಂಕ 1/8/2009 
. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿ 299 ಬಿಎಸ್ಸಿ 2006 ದಿನಾಂಕ 24/07/2009 
. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 54 ಎಸ್‌ಆರ್‌ಆರ್‌ 2012 ದಿನಾಂಕ 23/6/2012 


ತ್ರ 


ಎಷ್ತು ರಾ ಟಾ ಜು ಓಟ ಓಜ 


ಕೋಲಾರ ಜಿಲ್ಲಾ ಘಟಕ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಭರ್ತಿ ಮಾಡಲು 
ಉಲ್ಲೇಖ (4) ರಂತೆ ಸರ್ಕಾರ ಅನುಮತಿ ನೀಡಿರುತ್ತದೆ. ಜಿಲ್ಲೆಯ ಕಂದಾಯ ಘಟಕದಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ಹಾಗೂ ತೆರವಾಗಲಿರುವ 
ನಾಡಕಛೇರಿ ಮತ್ತು ಭೂಮಿ ಕೇಂದ್ರದ ಗ್ರಾಮಲೆಕ್ಕಿಗರ 07 ಹುದ್ದೆಗಳು, ಹಾಗೂ ಕಂದಾಯ ವೃತ್ತಗಳಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ 49 ಹುದ್ದೆಗಳು ಒಟ್ಟು 
56 ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ತುಂಬಲು ಉದ್ದೇಶಿಸಿ, ಸದರಿ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ಉಲ್ಲೇಖ (2) ಹಾಗೂ (3) ರಲ್ಲಿನ ಸರ್ಕಾರದ 
ಆದೇಶಗಳನ್ವಯ ನೇರಮೀಸಲಾತಿ ಹಾಗೂ ಸಮತಲ ಮೀಸಲಾತಿಗಳನ್ನು ಆಧರಿಸಿ, ಕರ್ನಾಟಕ ನಾಗರಿಕ ಸೇವೆಗಳು (ರೆವಿನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌) 
(ಕೇಡರ್‌ ಅಂಡ್‌ ರಿಕ್ರ್ಯೂಟ್‌ಮೆಂಟ್‌) (ತಿದ್ದುಪಡಿ) ನಿಯಮಗಳು, 2008 ರನ್ವಯ ನೇರನೇಮಕಾತಿ ಮೂಲಕ ಭರ್ತಿಮಾಡಲು ಅರ್ಹ ಹಾಗೂ ಅಸಕ್ತ 
ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್‌ಲೈನ್‌ನಲ್ಲಿ ಅಹ್ಹಾನಿಸಲಾಗಿದೆ. 


1. ಹುದ್ದೆಗಳ ವಿವರ, ವಿದ್ಯಾರ್ಹತೆ ಮತ್ತು ವೇತನಶ್ರೇಣಿ : 








5 | ಹುದ್ದೆಯ ಹೆಸರು. ಬಟಿಖಾಲಿ ವಿದ್ಯಾರ್ಹತೆ ವೇತನಶ್ರೇಣಿ 
ಸಂ. ಲ ಹುದ್ದೆಗಳು ತ 
1 ಗ್ರಾಮಲೆಕ್ಕಿಗರು 07 ಕರ್ನಾಟಕ ಪದವಿಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ಪಿಯುಸಿ 
(ನಾಡಕಛೇರಿ ಮತ್ತು ವಿದ್ಯಾರ್ಹತೆ ಅಥವಾ ಸಿಬಿಎಸ್‌ಇ/ಐಸಿಎಸ್‌ಇ ಮಂಡಳಿಗಳು 
ಭೂಮಿ ಕೇಂದಗಳಿಗೆ) ಕರ್ನಾಟಕದಲ್ಲಿ ನಡೆಸುವ 12ನೇ ತರಗತಿ ಪರೀಕ್ಷೆಯಲ್ಲಿ 11600-200-12000-250- 
ಉತ್ತೀರ್ಣರಾಗಿರಬೇಕು ಹಾಗೂ ಗಣಕಯಂತ್ರ ವಿದ್ಯಾರ್ಹತೆ 13000-300-14200-350- 


ಹೊಂದಿದ್ದು Computer Fundamentals MS WINDOWS, 15600-400-17200-450- 
MS WORD, MS EXCEL, MS-ACCESS, POWER POINT & 19000-500-21000 
INTERNET ಜ್ಞಾನ ಹೊಂದಿರುವ ಬಗ್ಗೆ ಅಂಗೀಕೃತ ಸಂಸ್ಥೆಯಿಂದ 
ಪ್ರಮಾಣಪತ್ರಗಳನ್ನು ಪಡೆದಿರಬೇಕು 
(೧೦೬೭) 
































೧೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 
ಕ್ರ ಒಟ್ಟು ಖಾಲಿ 

ಮ್‌ ಸ ಪಿ 

A ಹುದ್ದೆಯ ಹೆಸರು ಹುದ್ದೆಗಳು ವಿದ್ಯಾರ್ಹತೆ ವೇತನಶ್ರೇಣಿ 

2 ಗ್ರಾಮಲೆಕ್ಕಿಗರು 49 ಕರ್ನಾಟಕ ಪದವಿಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ಪಿಯುಸಿ 


(ಕಂದಾಯ ವೃತ್ತಗಳಿಗೆ) 














ವಿದ್ಯಾರ್ಹತೆ ಅಥವಾ ಸಿಬಿಎಸ್‌ಇ/ಐಸಿಎಸ್‌ಇ ಮಂಡಳಿಗಳು 
ಕರ್ನಾಟಕದಲ್ಲಿ ನಡೆಸುವ 12ನೇ ತರಗತಿ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರಬೇಕು 








ಷರಾ: Must have passed Pre-University Examiniation in Karnataka State Board or 12" standard examination conducted by Central 


Board of Secondary Education or ICSE in Karnataka State. (Notification No. RD 299 BSC 2006 dt: 24/7/09) 


ಮೇಲ್ಕಂಡ 3 ಶಿಕ್ಷಣ ಮಂಡಳಿಗಳ ಹೊರತು ಇನ್ನಿತರೆ ಯಾವುದೇ ಶಿಕ್ಷಣ ಮಂಡಳಿಗಳಿಂದ / ಇತರೆ ರಾಜ್ಯಗಳ ಶಿಕ್ಷಣ ಮಂಡಳಿಗಳಿಂದ ಪಡೆದ 
ವಿದ್ಯಾರ್ಹತೆ ಅಥವಾ ಅಂಕಪಟ್ಟಿಯನ್ನು ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 


2. ಭರ್ತಿ ಮಾಡಬೇಕಾದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ 


ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ.08 ಸೆಹಿಮ 95 ದಿನಾಂಕ 20/6/05 ರ ಅನ್ವಯ ನೇರ ಮೀಸಲಾತಿ ರೋಸ್ಟರ್‌ ಸಂಖ್ಯೆ 66 ರಿಂದ 21 
(ಒಟ್ಟು 56 ಹುದ್ದೆಗಳು) ರವರೆಗಿನ ರೋಸ್ಟರ್‌ ಬಿಂದುಗಳನ್ನು ಪರಿಗಣಿಸಲಾಗಿದೆ. 


ಭಾಗ-1 


ನಾಡಕಛೇರಿ ಹಾಗೂ ಭೂಮಿ ಕೇಂದ್ರಗಳಿಗೆ - 07 ಹುದ್ದೆಗಳು 
ರೋಸ್ಟರ್‌ ಬಿಂದು 66 ರಿಂದ 72 ರವರೆಗೆ 



















































































ಕನ್ನಡ ಯೋಜನಾ 
ಕ್ರಸಂ ಮೀಸಲಾತಿ ಇತರೆ | ಮಹಿಳೆ ಗ್ರಾಮೀಣ ಅಂಗವಿಕಲ | ಮಾಜಿಸೈನಿಕ ಮಾಧ್ಯಮ | ನಿರಾಶ್ರಿತರು ಒಟ್ಟು 
1 ಸಾಮಾನ್ಯ ಅರ್ಹತೆ ಶಾ 01 02 01 — § ದ 04 
2 ಪರಿಶಿಷ್ಟ ಜಾತಿ - ದ 01 ದ - - - 01 
3 ಪರಿಶಿಷ್ಟ ಪಂಗಡ - - 01 - - ದ - 01 
4 ಪ್ರವರ್ಗ 1 - - - - - - - - 
5 ಪ್ರವರ್ಗ 2(ಎ) ದ ದ 01 ದ ದ ದ ದ 01 
6 ಪ್ರವರ್ಗ 2(ಬಿ) - - ಚ ಷಿ ಹ ನೆ ಹೆ ಹ 
7 ಪ್ರವರ್ಗ 3(ಎ) ದ — ದ — ದ — ದ — 
8 ಪ್ರವರ್ಗ 3(ಬಿ) - - ಕ ಹ ಜಿ ಪ 
ಒಟ್ಟು ಈ 01 05 01 ಎ ನಾ = 07 
ಭಾಗ-2 
ಕಂದಾಯ ವೃತ್ತಗಳಿಗೆ - 49 ಹುದ್ದೆಗಳು, ರೋಸ್ಟರ್‌ ಬಿಂದು 73 ರಿಂದ 21 ರವರೆಗೆ 
| ಕನ್ನಡ ಯೋಜನಾ 
ಕ್ರಸಂ ಮೀಸಲಾತಿ ಇತರೆ ಮಹಿಳೆ | ಗ್ರಾಮೀಣ | ಅಂಗವಿಕಲ | ಮಾಜಿಸೈನಿಕ ಮಾಧ್ಯಮ | ನಿರಾಶ್ರಿತರು ಒಟ್ಟು 
1 ಸಾಮಾನ್ಯ ಅರ್ಹತೆ 05 07 06 01 03 01 01 24 
2 ಪರಿಶಿಷ್ಟ ಜಾತಿ 02 02 02 ದ 01 ದ — 07 
3 ಪರಿಶಿಷ್ಟ ಪಂಗಡ 01 — - ದ - ದ ದ 01 
4 ಪ್ರವರ್ಗ 1 ದ 01 01 ದ ದ ಹ — 02 









































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೬೯ 
























































ಕನ್ನಡ ಯೋಜನಾ 
ಕ್ರಸಂ ಮೀಸಲಾತಿ ಇತರೆ ಮಹಿಳೆ | ಗ್ರಾಮೀಣ | ಅಂಗವಿಕಲ | ಮಾಜಿಸೈನಿಕ ಒಟ್ಟು 
ಮಾಧ್ಯಮ | ನಿರಾಶ್ರಿತರು 
5 ಪ್ರವರ್ಗ 2(ಎ) 02 02 02 ದ 01 3. ದ 07 
6 ಪ್ರವರ್ಗ 2(ಬಿ) ಘೆ 01 01 5 | ಹ 02 
7 ಪ್ರವರ್ಗ 3(ಎ) 01 01 01 = | | = 03 
8 ಪ್ರವರ್ಗ 3(ಬಿ) 01 ದ 01 ಮ 01 ಪ ಮ 03 
ಒಟ್ಟು 12 14 14 01 06 01 01 49 





3. ಅಭ್ಯರ್ಥಿಗಳಿಗೆ ಸೂಚನೆ 
1. ಅರ್ಜಿ ನಮೂನೆ: 


ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಈ ಕೆಳಕಂಡ ವೈಬ್‌ಸೈಟ್‌ನಲ್ಲಿ ಆನ್‌ಲೈನ್‌ (೦01110) ಮೂಲಕ ಮಾತ್ರ ಸಲ್ಲಿಸಬೇಕಾಗಿರುತ್ತದೆ. 
ಅರ್ಜಿಯನ್ನು ಜಿಲ್ಲಾಧಿಕಾರಿಗಳ ಕಛೇರಿಯಿಂದ ಒದಗಿಸಲಾಗುವುದಿಲ್ಲ. ಹಾಗೂ ಯಾವುದೇ ಕಾರಣಕ್ಕೂ ನೊಂದಾಯಿತ ಅಂಚೆ, ಸಾಮಾನ್ಯ 
ಅಂಚೆ, ಕೊರಿಯರ್‌ ಅಥವಾ ಇಮೇಲ್‌ ಮೂಲಕ ಅಥವಾ ಇನ್ನಿತರೆ ಯಾವುದೇ ರೂಪದಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಭಾಗ-1 ಮತ್ತು ಭಾಗ-2 ರಲ್ಲಿನ ವರ್ಗೀಕರಣದಲ್ಲಿ ಕಂಡಂತೆ ಗ್ರಾಮಲೆಕ್ಕಿಗರ ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ 
ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಎರಡು ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 


ವೆಬ್‌ಸೈಟ್‌ http://kolar-va.kar.nic.in 


ಅರ್ಜಿ ಸಲ್ಲಿಸುವ ವಿಧಾನ : 


ಅಭ್ಯರ್ಥಿಯು, ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ರವರ ಮೇಲ್ಕಂಡ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಆನ್‌ಲೈನ್‌ ಮುಖಾಂತರ ಪ್ರವೇಶಿಸಿದಾಗ ಕ೦ಡು 
ಬರುವ “ಗ್ರಾಮ ಲೆಕ್ಕಿಗರ ನೇರ ನೇಮಕಾತಿ ಅರ್ಜಿ” ಎಂಬುದರ ಮೇಲೆ ಕ್ಲಿಕ್‌ ಮಾಡಿದಲ್ಲಿ ಕಂಪ್ಯೂಟರ್‌ ಪರದೆಯ ಮೇಲೆ ಕಾಣುವ ಅರ್ಜಿಯನ್ನು ಭರ್ತಿ 
ಮಾಡಬೇಕು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಯು submit button ನ್ನು ಒತ್ತಿದರೆ ಅರ್ಜಿ ಸಂಖ್ಯೆ (reference number) ಸೃಷ್ಟಿಯಾಗುತ್ತದೆ. 
ಆನ್‌ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ (acknowled್ರement 510) ಮತ್ತು ಚಲನ್‌ನ ದ್ವಿಪ್ರತಿಗಳನ್ನು 
ತೆಗೆದುಕೊಳ್ಳತಕ್ಕದ್ದು, ಈ ಚಲನ್‌ ಅನ್ನು ಅರ್ಜಿ ಶುಲ್ಕದೊಂದಿಗೆ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರ್‌ನ ಯಾವುದೇ ಶಾಖೆಯಲ್ಲಿ ಪಾವತಿಸಬಹುದು. 
ಪಾವತಿಸುವಾಗ ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆ (reference number) ಮತ್ತು ಅಭ್ಯರ್ಥಿಯ ಹೆಸರು ಸರಿಯಾಗಿ ನಮೂದಾಗಿದೆಯೇ? ಎಂಬುದನ್ನು 


ಅಭ್ಯರ್ಥಿಯು ಪರಿಶೀಲಿಸಿ ದೃಢಪಡಿಸಿಕೊಳ್ಳತಕ್ಕದ್ದು. ಅಭ್ಯರ್ಥಿಗಳು ಸ್ವೀಕೃತಿ ಪತ್ರವನ್ನು ಮತ್ತು ಚಲನ್‌ಪಾವತಿಯ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ತಮ್ಮ 


ಬಳಿ ಇರಿಸಿಕೊಳ್ಳತಕ್ಕದ್ದು. ಅರ್ಜಿ ಶುಲ್ಕದ ಜೊತೆಗೆ ಬ್ಯಾಂಕ್‌ ಸರ್ವೀಸ್‌ ಚಾರ್ಜ್‌ನ್ನು ಸಹಾ ಅಭ್ಯರ್ಥಿಗಳು ಬ್ಯಾಂಕ್‌ಗೆ ಪಾವತಿಸತಕ್ಕದ್ದು. ಈ ದಾಖಲೆಗಳನ್ನು 
ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗೆ ನಿಗಧಿಪಡಿಸಿದ ದಿನಾಂಕದಂದು ಹಾಜರುಪಡಿಸತಕ್ಕದ್ದು. 
ಆನ್‌ಲೈನ್‌ ಮೂಲಕ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 21/10/2016 ಆಗಿರುತ್ತದೆ. 
2. ಅರ್ಜಿಶುಲ್ಕದ ವಿವರ: 
1. ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ, ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಕ 100/- ಗಳು ಮಾತ್ರ 
2. ಹಾಗೂ ಇತರರಿಗೆ ಕ್ಷ 200/- ಗಳು ಮಾತ್ರ. 


ನಿಗದಿತ ಶುಲ್ಕವನ್ನು ನಿಗಧಿಪಡಿಸಿದ ಕೊನೆಯ ದಿನಾಂಕಕ್ಕೆ ಮುಂಚೆ ಪಾವತಿ ಮಾಡಿ, ಸದರಿ ವೆಬ್‌ಸೈಟ್‌ನಲ್ಲಿ ಶುಲ್ಕ ಪಾವತಿಸಿದ ಚಲನ್‌ ವಿವರಗಳನ್ನು 
ಅಪ್‌ಲೋಡ್‌ ಮಾಡಲು ತಿಳಿಸಿದೆ. ನಿಗದಿತ ಸಮಯದೊಳಗಾಗಿ, ನಿಗದಿತ ಶುಲ್ಕ ಪಾವತಿಸದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


4. ವಯೋಮಿತಿ :- 
ಅರ್ಜಿಗಳನ್ನು ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಅ) ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಆ) ಗರಿಷ್ಟ ವಯೋಮಿತಿ ಈ ಕೆಳಕಂಡಂತಿರತಕ್ಕದ್ದು. 
1. ಸಾಮಾನ್ಯ ವರ್ಗ 35 ವರ್ಷ 
2. 2ಎ, 2ಬಿ, 3ಎ, 3ಬಿ 38 ವರ್ಷ 


3. ಪಜಾ/ ಪಪಂ/ ಪ್ರವರ್ಗ-1 40 ವರ್ಷ 


ಲ 


೧೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 





4. ವಿಧವೆಯರು / ಅಂಗವಿಕಲರು ಚಾಲ್ತಿಯಲ್ಲಿ ನಿಗಧಿಪಡಿಸಿರುವ ವಯೋಮಿತಿಗೆ 10 ವರ್ಷ ಹೆಚ್ಚಿಗೆ ಸೇರಿಸಿಕೊಳ್ಳಲಾಗುವುದು. 

5. ಮಾಜಿ ಸೈನಿಕರು ಚಾಲ್ತಿಯಲ್ಲಿ ನಿಗಧಿಪಡಿಸಿರುವ ವಯೋಮಿತಿಗೆ ಸಶಸ್ತದಳದಲ್ಲಿ ಎಷ್ಟು ವರ್ಷ ಸೇವೆ 
ಸಲ್ಲಿಸಿರುವವರೋ ಅದಕ್ಕೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ 
ಅಷ್ಟು ವರ್ಷ. 


ಲ 
ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿ ಅಥವಾ ಅಭ್ಯರ್ಥಿಯ ಜನ್ಮ ದಿನಾಂಕವನ್ನು ತೋರಿಸುವ ಶಾಲಾ ದಾಖಲಾತಿ ವಹಿ ಪ್ರತಿ, ವರ್ಗಾವಣೆ 
ಪ್ರಮಾಣಪತ್ರ (ಟಿ.ಸಿ) ಅಥವಾ ಕ್ಯುಮ್ಯುಲೆಟೀವ್‌ ರೆಕಾರ್ಡ್‌ನಲ್ಲಿ ನಮೂದಿಸಿರುವಂತೆ ಜನ್ಮದಿನಾಂಕವನ್ನು ಪರಿಗಣಿಸಲಾಗುವುದು. ಇತರೆ ಯಾವುದೇ 


ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ಸರ್ಕಾರಿ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 6 ರಂತೆ ಗರಿಷ್ಟ ವಯೋಮಿತಿಯನ್ನು ಈ ಮುಂದಿನ 
ಪ್ರಕರಣಗಳಲ್ಲಿ ಹೇಳಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲು ಅವಕಾಶವಿದೆ. 


ಎ) ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪಿಸಲಾದ ಅಥವಾ 
ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಅಡಿಯಲ್ಲಿ ಸರ್ಕಾರದಿಂದ ಸ್ಥಾಪಿತವಾಗಿದ್ದು ಮತ್ತು ಸರ್ಕಾರವು ಒಡೆತನ ಹೊಂದಿರುವ ಅಥವಾ 
ನಿಯಂತ್ರಣ ಹೊಂದಿರುವ ನಿಗಮದ ಅಡಿಯಲ್ಲಿ ಹುದ್ದೆಯನ್ನು ಧಾರಣ ಮಾಡಿರುವ ಅಥವಾ ಧಾರಣ ಮಾಡಿದ ಅಭ್ಯರ್ಥಿಯ ಸಂದರ್ಭದಲ್ಲಿ ಆತ ಅಂಥ 
ಹುದ್ದೆಯನ್ನು ಧಾರಣೆ ಮಾಡಿರುವಷ್ಟು ಅಥವಾ ಧಾರಣೆ ಮಾಡಿದಷ್ಟು ಅಥವಾ (ಹತ್ತು) ವರ್ಷಗಳು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 


ಬಿ) ಈ ರಾಜ್ಯದಲ್ಲಿರುವ ಭಾರತ ಸರ್ಕಾರ ಜನಗಣತಿ ಸಂಸ್ಥೆಯಲ್ಲಿ ಹುದ್ದೆಯನ್ನು ಧಾರಣೆ ಮಾಡಿರುವ ಅಥವಾ ಧಾರಣ ಮಾಡಿದ್ದ ಅಭ್ಯರ್ಥಿಯ 
ಸಂದರ್ಭದಲ್ಲಿ ಅಂಥ ಹುದ್ದೆಯನ್ನು ಆತನು ಧಾರಣೆ ಮಾಡಿರುವಷ್ಟು ಅಥವಾ ಧಾರಣೆ ಮಾಡಿದಷ್ಟು ವರ್ಷಗಳು ಅಥವಾ ಐದು ವರ್ಷಗಳು ಇವುಗಳಲ್ಲಿ 


ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 


ಸಿ) ಜೀತ ಕಾರ್ಮಿಕನಾಗಿದ್ದ ಅಭ್ಯರ್ಥಿಯ ಸ೦ದರ್ಭದಲ್ಲಿ ಹತ್ತು ವರ್ಷಗಳು. 


ಡಿ) ಮಾಜಿ ಸೈನಿಕ: ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಸಶಸ್ತದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ ಮೂರು 


ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 


ವಿವರಣೆ: (ಎ) ಮಾಜಿ ಸೈನಿಕ ಎಂದರೆ ಕೇಂದ್ರದ ನಿಯತ ಸೇನೆಯಲ್ಲಿ ನೌಕಾಪಡೆಯಲ್ಲಿ ಮತ್ತು ವಾಯುಪಡೆಯಲ್ಲಿ ಯಾವುದೇ ದರ್ಜೆಯಲ್ಲಿ 
(ಯೋಧನಾಗಿ ಅಥವಾ ಯೋಧನಾಗಿಲ್ಲದೆ) ಸೇವೆ ಸಲ್ಲಿಸಿರುವ ವ್ಯಕ್ತಿ ಎಂದು ಅರ್ಥ, ಇದು ರಕ್ಷಣಾ ಭದ್ರತಾ ದಳ, ಸಾಮಾನ್ಯ ಮೀಸಲು ಇಂಜಿನಿಯರಿಂಗ್‌ 
ಪಡೆ, ಲೋಕಸಹಾಯಕ ಸೇನಾ ಮತ್ತು ಅರೆ ಮಿಲಿಟರಿ ಪಡೆಯಲ್ಲಿ ಸೇವೆ ಸಲ್ಲಿಸಿರುವ ವ್ಯಕ್ತಿಯನ್ನು ಮತ್ತು 
ಅ) ನಿವೃತ್ತಿ ವೇತನವನ್ನು ಗಳಿಸಿದ ತರುವಾಯ ಅಂಥ ಸೇವೆಯಿಂದ ನಿವೃತ್ತನಾಗುವ ವ್ಯಕ್ತಿಯನ್ನು ಅಥವಾ 


ಆ) ಸೈನಿಕ ಸೇವೆಯಿಂದ ಉಂಟಾದ ವೈದ್ಯಕೀಯ ಕಾರಣಗಳು ಅಥವಾ ಆತನ ನಿಯಂತ್ರಣ ಮೀರಿದ ಪರಿಸ್ಥಿತಿಗಳ 
ಮೇಲೆ ಅಂಥಸೇವೆಯಿಂದ ಬಿಡುಗಡೆ ಮಾಡಿರುವ ಮತ್ತು ವೈದ್ಯಕೀಯ ಅಥವಾ ಇತರ ಅಸಮರ್ಥನಾ ನಿವೃತ್ತಿ 
ವೇತನವನ್ನು ನೀಡಲಾಗಿರುವ ವ್ಯಕ್ತಿಯನ್ನು ಅಥವಾ 


ಅಆ) ಆತನ ವೈಯಕ್ತಿಕ ಕೋರಿಕೆಯ ಮೇಲಲ್ಲದೆ ಸಿಬ್ಬಂದಿ ಸಂಖ್ಯೆಯ ಕಡಿತದ ಪ್ರತಿಫಲವಾಗಿ ಅಂಥ ಸೇವೆಯಿಂದ 
ಆತನನ್ನು ಬಿಡುಗಡೆಗೊಳಿಸಿರುವ ವ್ಯಕ್ತಿಯನ್ನು ಅಥವಾ 


ಈ) ಆತನ ವೈಯಕ್ತಿಕ ಕೋರಿಕೆ ಮೇಲಲ್ಲದೆ ಅಥವಾ ದುರ್ವರ್ತನೆ ಅಥವಾ ಅದಕ್ಷತೆಯ ಕಾರಣದಿಂದ ವಜಾಗೊಳಿಸಿರುವ 
ಅಥವಾತೆಗೆದುಹಾಕುವ ಮೂಲಕವಲ್ಲದೆ ಅನ್ಯಥಾ ನಿಯೋಜಿಸಲಾದ ನಿರ್ದಿಷ್ಟ ಅವಧಿ ಮುಕ್ತಾಯವಾದ ತರುವಾಯ 
ಅಂಥ ಸೇವೆಯಿಂದ ಬಿಡುಗಡೆಗೊಳಿಸಿರುವ ಮತ್ತು ಉಪದಾನ ನೀಡಿರುವ ವ್ಯಕ್ತಿಯನ್ನು 


— ಒಳಗೊಳ್ಳುವುದಿಲ್ಲ. 
ಆದರೆ ಪ್ರಾದೇಶಿಕ ಸೇನೆಯ ಮುಂದಿನ ಪ್ರವರ್ಗಗಳ ಸಿಬ್ಬಂದಿಯನ್ನು ಎಂದರೆ 
(1) ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು 
(ii) ಸೈನಿಕ ಸೇವೆಯ ಕಾರಣದಿಂದ ಅಂಗವಿಕಲರಾದ ವ್ಯಕ್ತಿಗಳನ್ನು ಮತ್ತು 
(11) ಶೌರ್ಯ ಪ್ರಶಸ್ತಿ ವಿಜೇತರನ್ನು 

- ಒಳಗೊಳ್ಳುತ್ತದೆ. 


ವಿವರಣೆ: ಕೇಂದ್ರ ಸಶಸ್ತದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು 
ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು 
ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ 
ಹೊಂದುವಂತಿಲ್ಲ. ಮಾಜಿ ಸೈನಿಕರೆಂಬ ಬಗ್ಗೆ ಸಕ್ರಮ ಪ್ರಾಧಿಕಾರದಿಂದ ಪರಿಶೀಲನೆ ಪ್ರಮಾಣಪತ್ರ ಪಡೆದ ನಂತರವೇ ನೇಮಕಾತಿ ಆದೇಶ ನೀಡಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೭೧ 





ಜಾತಿ ಮೀಸಲಾತಿ ಪ್ರಮಾಣಪತ್ರಗಳು : 

ಜಾತಿ ಮೀಸಲಾತಿ ಕೋರಬಯಸುವ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮೂನೆ "ಡ' ನಲ್ಲಿ, ಪ್ರವರ್ಗ-1 ರ 
ಭ್ಯರ್ಥಿಗಳು ನಮೂನೆ “ಇ' ನಲ್ಲಿ ಹಾಗೂ 2ಎ, 2ಬಿ, 3ಎ, 3ಬಿ ಅಭ್ಯರ್ಥಿಗಳು ನಮೂನೆ “ಎಫ್‌' ನಲ್ಲಿ ಸಂಬಂಧಿತ ತಹಸೀಲ್ದಾರ್‌ ರವರಿಂದ 
ಪ್ರಮಾಣಪತ್ರವನ್ನು ಪಡೆದಿರಬೇಕು. ಈ ಪ್ರಮಾಣಪತ್ರವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳಗೆ 


ಪಡೆದಿರಬೇಕು ಹಾಗೂ ಚಾಲ್ತಿಯಲ್ಲಿರಬೇಕು ನಂತರ ಪಡೆದ ಪ್ರಮಾಣಪತ್ರಗಳನ್ನು ಪರಿಗಣಿಸುವುದಿಲ್ಲ. 


CG 


ಶೆ 


ಮೀಣ ಅಭ್ಯರ್ಥಿಗಳು: 


ಗ್ರಾಮೀಣ ಅಭ್ಯರ್ಥಿ ಎಂದರೆ ಒಂದು ಹುದ್ದೆಗಾಗಿ ನಿಗಧಿಪಡಿಸಲಾದ ಅರ್ಹತಾ ಪರೀಕ್ಷೆಯು ಎಸ್‌.ಎಸ್‌.ಎಲ್‌.ಸಿ. ಅಥವಾ ಉನ್ನತ 
ಪರೀಕ್ಷೆಯಾಗಿದ್ದಲ್ಲಿ 1ನೇ ತರಗತಿಯಿಂದ 10 ನೇ ತರಗತಿಯವರೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ವ್ಯಾಸಂಗದ 
ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು. ಹಾಗೂ ಸಂಬಂಧಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲ್ಲಹಿ 
ಮಾಡಿಸಿರಬೇಕು. ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ ಮೀಸಲಾತಿ ಪಡೆಯಲು 
ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಲೇಮ್‌ ಮಾಡುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ನಮೂನೆ-2 ರ 
ಪ್ರಮಾಣ ಪತ್ರವಲ್ಲದೆ ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1 ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿಸಿದ ತಾಲ್ಲೂಕು 
ತಹಸೀಲ್ದಾರ್‌ ರವರಿಂದ ಪಡೆದುಕೊಂಡಿರಬೇಕು. 

ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪವರ್ಗ-2ಎ, 2ಬಿ, 3ಎ, 3ಬಿ 
ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಜಾತಿ, ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ 
ಪತ್ರವನ್ನು ನಮೂನೆ-2 ರಲ್ಲಿ ನಿಗಧಿತ ಪ್ರಾಧಿಕಾರದಿಂದ ಪಡೆದು, ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಂದ ಮೇಲು ರುಜು ಮತ್ತು ಮೊಹರು 
ಮಾಡಿಸಿಕೊಂಡು ಮೂಲ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕು. 


ಮಾಜಿ ಸೈನಿಕರ ಕುಟುಂಬದ ಅಭ್ಯರ್ಥಿಗಳು ಕ 


ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 9(1) ರ ರನ್ವಯ ಮಾಜಿ ಸೈನಿಕರು ಎನ್ನುವ 
ಬಗ್ಗೆ ಅಥವಾ ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ವ್ಯಕ್ತಿಗಳ 
ಕುಟುಂಬದ ಸದಸ್ಯರು ಎಂಬ ಬಗ್ಗೆ ಸಕ್ಷಮ ಮಿಲಿಟರಿ ಅಧಿಕಾರಿಗಳಿಂದ/ ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಉಪನಿಯಮದಡಿ ಕುಟುಂಬದ ಸದಸ್ಯರು ಎಂದರೆ ಪತ್ನಿ ಅಥವಾ ಪತಿ ಮತ್ತು ಪೂರ್ಣ ಅವಲಂಬಿತ ಮಕ್ಕಳು ಮತ್ತು ಮಲಮಕ್ಕಳು. ಆದರೆ 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ನೀಡಲಾಗುವುದಿಲ್ಲ. 


ಅಂಗವಿಕಲ ಅಭ್ಯರ್ಥಿಗಳು | 


ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 9(1-ಎ) ರ ಅನ್ವಯ ರಾಜ್ಯ ಸಿವಿಲ್‌ 
ಸೇವೆಯಲ್ಲಿನ ಗ್ರೂಪ್‌ ಸಿ ಹುದ್ದೆಗಳ ನೇರನೇಮಕಾತಿಯಲ್ಲಿ ಅಂಗವಿಕಲರಿಗೆ ಶೇ. 5 ರಷ್ಟು ಸಮತಳ ಮೀಸಲಾತಿ ಕಲ್ಪಿಸಲಾಗಿದೆ. ಸರ್ಕಾರದ 
ಆದೇಶ ಸಂಖ್ಯೆ ಸಿಆಸುಇ. 128 ಸೆನೆನಿ 2006 ದಿ: 18/09 ರಂತೆ ನಿಗದಿಪಡಿಸಿದ ವಿವಿಧ ರೀತಿಯ ವೈಕಲ್ಯಗಳಿಗೆ ನಿಗಧಿತ ರೋಸ್ಟರ್‌ 
ಕ್ರಮಾಂಕವನ್ನು ಅನುಸರಿಸಿ ಮೀಸಲಾತಿ ನೀಡಲಾಗುವುದು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಎ. 115. ಸೆನೆನಿ. 2005, 
ದಿನಾಂಕ 19/11/2005 ರಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯು 
ನೀಡುವ ಮೂಲ ಪ್ರಮಾಣಪತ್ರವನ್ನು ಹಾಗೂ ದೃಢೀಕೃತ ಪ್ರತಿಯನ್ನು ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕು. ಬೇರೆ 
ಯಾವುದೇ ನಮೂನೆಗಳಲ್ಲಿ ಪಡೆಯಲಾಗಿರುವ ಪ್ರಮಾಣಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 100 ಬಿಎಸ್‌ಸಿ 2011 ದಿನಾ೦ಕ: 29/6/2012, ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 
52 ಎಸ್‌ಆರ್‌ಆರ್‌ 99, ದಿನಾಂಕ 29/1/2002 ಮತ್ತು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 54 ಎಸ್‌ಆರ್‌ಆರ್‌ 2012, 
ದಿನಾಂಕ: 23/6/2012 ರ ರೀತ್ಯಾ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನಿಗಧಿತ ಪ್ರಮಾಣದ ಅಂಗವೈಕಲ್ಯವುಳ್ಳ ಅಂಗವಿಕಲರ ಮೀಸಲಾತಿಯನ್ನು ಈ 
ಕೆಳಕಂಡ ವರ್ಗಗಳಿಗೆ ಮಾತ್ರ ಪರಿಗಣಿಸಲಾಗುವುದು. 


1 ಶ್ರವಣ ದೋಷವುಳ್ಳವರು (Hearing Impaired) 

2. ದೈಹಿಕ ಅಂಗವಿಕಲರು (Locomotor disability) ಚಲನವಲನ ವೈಕಲ್ಯತೆ ಇರುವವರು 

3. ಕುಷ್ಠರೋಗದಿಂದ ಗುಣಮುಖರಾದವರು (Leprosy ured) / ಬುದ್ದಿಮಾಂದ್ಯತೆ / ಮಾನಸಿಕ ಅಸ್ವಸ್ಥತೆ ಹೊಂದಿರುವವರಿಗೆ 
ಸರ್ಕಾರಿ ಆದೇಶ ನಂ. ಡಿಪಿಎಆರ್‌ 07 ಸೇಸೇಆ 94 ದಿನಾಂಕ 13/9/1995 ರಲ್ಲಿ ನಿಗಧಿಪಡಿಸಿರುವ ವೈದ್ಯಕೀಯ ಪ್ರಮಾಣಪತ್ರವನ್ನು 


ಸಕ್ಷಮ ವೈದ್ಯಾಧಿಕಾರಿಗಳಿಂದ ಪಡೆದಿರಬೇಕು ಮತ್ತು ಅಂಗವಿಕಲತೆ ಪ್ರಮಾಣವು ಕನಿಷ್ಟ ಶೇ. 40 ಕ್ಕಿಂತ ಕಡಿಮೆ ಇಲ್ಲದಂತೆ ಇರಬೇಕು. ಈ 


ಲು 


ಪ್ರಮಾಣಪತ್ರವನ್ನು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಪು ಗ್ರ 


2 


೧೦೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 





10. 


11. 


12. 


ಕನ್ನಡ ಮಾದ್ಯಮ ಅಭ್ಯರ್ಥಿಗಳು: 


ಸರ್ಕಾರದ ಅಧಿಸೂಚನೆ ಸಂ. ಡಿಪಿಎಆರ್‌ 71 ಎಸ್‌ಆರ್‌ಆರ್‌ 2001 ದಿನಾಂಕ 24-10-2002 ರಲ್ಲಿ ಹೊರಡಿಸಿದ ಕರ್ನಾಟಕ 
ಸರ್ಕಾರಿ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 9(1)(ಸಿ) ರನ್ವಯ ಅಭ್ಯರ್ಥಿಯ 1 ರಿಂದ 10 ನೇ ತರಗತಿಯವರೆಗೆ 
ಕನ್ನಡ ಮಾದ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆ ಎನ್ನುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರು ಪಡೆದ 
ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಕ್ಷೇತ್ರಶಿಕ್ಷಣಾಧಿಕಾರಿಗಳಿ೦ದ ಮೇಲು ರುಜು ಮಾಡಿಸಿ ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ 
ಸಲ್ಲಿಸಬೇಕು. 
ಯೋಜನಾ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಕಿ 


ಕರ್ನಾಟಕ ನಾಗರಿಕ ಸೇವೆ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 9(1ಎಎ) ರನ್ವಯ ಯೋಜನೆಗಳಿಂದ 
ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ಸಂಬಂಧಿಸಿದ ತಹಸೀಲ್ದಾರ್‌ ರವರಿಂದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 23 ಎಸ್‌ಆರ್‌ಆರ್‌ 99 ದಿನಾಂಕ 23/1/2000 ರನ್ವಯ ಹಾಗೂ ಸರ್ಕಾರದ ಆದೇಶದ ಸಂಖ್ಯೆ 


ಸಿಆಸುಇ. 44 ಸೆನೆನಿ 2001 ದಿನಾಂಕ 27/07/2001 ರಲ್ಲಿ ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ ದೃಢೀಕರಣ ಪತ್ರ ಪಡೆದುಕೊಂಡಿರಬೇಕು. 
ಅರ್ಹತಾ ಷರತ್ತುಗಳು : 
(ಅ) ಅರ್ಜಿದಾರರು ಭಾರತೀಯ ಪೌರನಾಗಿರತಕ್ಕದ್ದು. 


"್ರ್‌ 
ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವವಿರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 


(ಆ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ 


(ಇ) ದೈಹಿಕವಾಗಿ/ಮಾನಸಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯು ವರದಿ ನೀಡಿದಲ್ಲಿ ಅಭ್ಯರ್ಥಿಯು ಹುದ್ದೆಗೆ 
ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು 


ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 
ಪ್ರಮುಖವಾದ ಸೂಚನೆಗಳು : 


ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕು. 


13. 


ವಿ ಸ್‌ ಸ] 

೫ ಹುದ್ದೆಗೆ ನಿಗಧಿಪಡಿಸಲಾದ ವಿದ್ಯಾರ್ಹತೆಯ ಅಂಕಪಟ್ಟಿ, ಪ್ರಮಾಣ ಪತ್ರ, ಕಂಪ್ಯೂಟರ್‌ ವಿದ್ಯಾರ್ಹತೆ ಪ್ರಮಾಣಪತ್ರಗಳನ್ನು 
ಸಲ್ಲಿಸತಕ್ಕದ್ದು. 

೫ ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ ಅಂಕಪಟ್ಟಿ ಇನ್ನಿತರೆ ಶಾಲಾ ದಾಖಲೆಗಳ ಅಧಿಕೃತ ಪ್ರಮಾಣ ಪತ್ರ 
ಸಲ್ಲಿಸತಕ್ಕದ್ದು. 

೫. ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ಮುಕ್ತಿಹೊಂದಿದ ಬಗ್ಗೆ ಹಾಗೂ ಅವರು ಸಾಮಾನ್ಯ ನೇಮಕಾತಿ ನಿಯಮಗಳನ್ವಯ ಮಾಜಿ 

ಸೈನಿಕ ಎಂಬ ವ್ಯಾಖ್ಯೆಯಡಿ ಬರುತ್ತಾರೆ೦ಬ ಬಗ್ಗೆ ಸಕ್ಷಮ ಪ್ರಾಧಿಕಾರ ನೀಡಿರುವ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ) ಪರಿಶಿಷ್ಟ 

ಜಾತಿ / ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪವರ್ಗ-2, 2ಎ, 2ಬಿ, 3ಎ, 3ಬಿ ಮೀಸಲಾತಿಯ ಪ್ರಮಾಣ ಪತ್ರಗಳು. (ಮೀಸಲಾತಿ 

ಕೋರಿದ್ದಲ್ಲಿ) 

ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-। ಮತ್ತು 2 ರಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 

ಕನ್ನಡ ಮಾದ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ 


ಯೋಜನೆಗಳಿಂದ ನಿರಾಶ್ರಿತರಾದ ಬಗ್ಗೆ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ) 


೫. VY VY VY 


ವಿಧವೆಯಾಗಿದ್ದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ 
೫ ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ. (ಮೀಸಲಾತಿ ಕೋರಿದ್ದಲ್ಲಿ) 
ದುರ್ನಡತೆ : 


ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು, ಅಥವಾ ಖೋಟಾ ದಸ್ತಾವೇಜು, ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು, ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು, ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು 
ಅಥವಾ ತಪ್ಪು ಗ್ರಹಿಕೆಯಿಂದ ಅವರ ಅರ್ಹತೆ ಕುರಿತಂತೆ ಈ ಅಧಿಸೂಚನೆಗೆ ಪೂರಕವಲ್ಲದ ಹಾಗೂ ಅಧಿಕೃತವಲ್ಲದ ಶೈಕ್ಷಣಿಕ 
ದಾಖಲೆಗಳನ್ನು ಸಲ್ಲಿಸಿದ್ದಾರೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರ ಅಕ್ರಮ ಮತ್ತು ಅನುಚಿತ 
ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅವನು / ಅವಳು ಸ್ವತ: ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ 
ಒಳಪಡುವುದಲ್ಲದೆ, ಹುದ್ದೆಯ ಆಯ್ಕೆಯಿಂದ ಅವರ ಹೆಸರನ್ನು ಕೈಬಿಡಲಾಗುವುದು ಅಥವಾ ನೇಮಕಾತಿ ಆದೇಶವನ್ನು 
ರದ್ದುಪಡಿಸಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೭೩ 





14. ಇತರೆ ಸೂಚನೆಗಳು : 


1, 


2; 


10. 


11, 


12. 


P.R. 145 


50-100 


ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಜ್ಞಾನದ ಅರಿವು ಅವಶ್ಯಕತೆ ಕಡ್ಡಾಯವಾಗಿರುತ್ತದೆ. 


ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮುನ್ನ ಯಾವುದೇ ಸಂದರ್ಭದಲ್ಲಿ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ /ಕಡಿತಗೊಳಿಸುವ / 
ಮುಂದೆ ಉದ್ದವವಾಗುವ ಖಾಲಿ ಹುದ್ದೆಗಳನ್ನು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸುವ /ಅಥವಾ ನಿಯಮಾನುಸಾರ ಅಗತ್ಯವಾದ 
ಯಾವುದೇ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸುವ ಅಥವಾ ಸಡಿಲಗೊಳಿಸುವ ಅಧಿಕಾರ ಹಾಗೂ ಯಾವುದೇ ಕಾರಣ ನೀಡದೆ ನೇಮಕಾತಿ 
ಪ್ರಕ್ರಿಯೆಯನ್ನು ರದ್ದುಪಡಿಸುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಹಾಗೂ ಅಧ್ಯಕ್ಷರು, ಗ್ರಾಮಲೆಕ್ಕಾಧಿಕಾರಿಗಳ ನೇಮಕಾತಿ 
ಹಾಗೂ ಆಯ್ಕೆ ಪ್ರಾಧಿಕಾರ ಕೋಲಾರ ರವರು ಕಾಯ್ದಿರಿಸಿಕೊಂಡಿರುತ್ತಾರೆ. 


ಸರ್ಕಾರಿ ಇಲಾಖೆಯಲ್ಲಿ / ಸರ್ಕಾರಿಯೇತರ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಇಲಾಖಾ ಮುಖ್ಯಸ್ಥರ 
ಲಿಖಿತ ಅನುಮತಿ ಪಡೆದು ಸಲ್ಲಿಸುವುದು. ಹಾಗೂ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ 
ನಿರಾಕ್ಷೇಪಣ ಪತ್ರವನ್ನು (No OBJECTION CERTIFICATE) ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕು. 


ಮೀಸಲಾತಿಯಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಹಾಜರುಪಡಿಸುವ ಎಲ್ಲಾ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ 


ಪರಿಶೀಲನೆಗೊಳಪಡಿಸಿ ಅದರ ಸಿಂಧುತ್ವದ ಬಗ್ಗೆ ದೃಢಿಪಡಿಸಿಕೊಂಡ ನಂತರವೇ ನೇಮಕಾತಿ ಆದೇಶ ನೀಡಲಾಗುವುದು. 
ಕಾಲೇಜಿನ ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ ಪ್ರಮಾಣಪತ್ರ ಹಾಗೂ ಸ್ಥಳೀಯ ಇಬ್ಬರು ಗಣ್ಯವ್ಯಕ್ತಿಗಳಿ೦ದ ಪಡೆದ 6 
ತಿಂಗಳೊಳಗಿನ ಇತ್ತೀಚಿನ ನಡತೆ ಪ್ರಮಾಣಪತ್ರಗಳನ್ನು ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. 


ಅಭ್ಯರ್ಥಿಗಳು ಆನ್‌ಲೈನ್‌ನಲ್ಲಿ ಪಡೆದ ೩ckಗಂwled್ರement ಹಾಗೂ CಗಸALLAN slp ನ್ನು ಬ್ಯಾಂಕ್‌ನಲ್ಲಿ ಪಾವತಿಸಿದ ನಂತರ ಅಭ್ಯರ್ಥಿಯ 


ಪ್ರತಿಯನ್ನು ಮಡಚುವುದಾಗಲೀ, ಹರಿಯುವುದಾಗಲೀ ಮಾಡದೇ ಹಾಳಾಗದಂತೆ ಎಚ್ಚರವಹಿಸತಕ್ಕದ್ದು. 
ನೇಮಕಾತಿ ಬಗ್ಗೆ ಅಂತಿಮ ತೀರ್ಮಾನವನ್ನು ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ, ಕೋಲಾರ 
ಜಿಲ್ಲೆ. ಕೋಲಾರ ಇವರು ಕಾಯ್ದಿರಿಸಿಕೊಂಡಿರುತ್ತಾರೆ. 


ಕರ್ನಾಟಕ ಜನರಲ್‌ ಸರ್ವಿಸಸ್‌ (Revenue subordinate branch) (Cadre & Recruitment) (ತಿದ್ದುಪಡಿ) ನಿಯಮಗಳು 2008 
ಮತ್ತು ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿ 299 
ಬಿಎಸ್ಸಿ 2006 ದಿನಾಂಕ 24/07/2009 ರ ಪ್ರಕಾರ ಅಭ್ಯರ್ಥಿಯನ್ನು ಅವರು ಕರ್ನಾಟಕ ಪಿ.ಯು.ಸಿ. ಮಂಡಳಿ ಅಥವಾ ಸಿಬಿಎಸ್‌ಸಿ 
ಅಥವಾ ಐಸಿಎಸ್‌ಇ ಮಂಡಳಿಗಳು ಕರ್ನಾಟಕದಲ್ಲಿ ನಡೆಸುತ್ತಿರುವ 12 ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು (00 mei) ಮತ್ತು 
ಮೀಸಲಾತಿ ಆಧಾರದ ಮೇಲೆ ಮಾತ್ರ ಆಯ್ಕೆ ಮಾಡಲಾಗುವುದು. ಇನ್ನಿತರೆ ಶಿಕ್ಷಣ ಮಂಡಳಿಗಳಿಂದ ನೀಡಲಾದ ಪ್ರಮಾಣಪತ್ರಗಳನ್ನು 
ಹಾಗೂ ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂಕಗಳು ಸಮಾನವಾಗಿರುವ ಪ್ರಕರಣಗಳಲ್ಲಿ ಅಭ್ಯರ್ಥಿಯ ಜನ್ಮ ದಿನಾಂಕವನ್ನು 


tT 
ಪರಿಗಣಿಸಿ ಅರ್ಹನಾದ ಹಿರಿಯ ಅಭ್ಯರ್ಥಿಯನ್ನು ಪರಿಗಣಿಸಲಾಗುವುದು. 


ನೇಮಕಾತಿಯು ಸಂಪೂರ್ಣವಾಗಿ ಮೆರಿಟ್‌ ಮತ್ತು ಮೀಸಲಾತಿ ನಿಯಮಗಳನ್ವಯ ಮಾತ್ರವೇ ನಡೆಯುತ್ತದೆ. 


ಮೂಲ ದಾಖಲೆಗಳ ಪರಿಶೀಲನೆ ಸಲುವಾಗಿ 15 ರ ಅನುಪಾತದಲ್ಲಿ ಮೆರಿಟ್‌ನ್ನು ಆಧರಿಸಿ ಅಭ್ಯರ್ಥಿಗಳನ್ನು ಕರೆಯಲಾಗುವುದು. 
ಆಯ್ಕೆ ಪಕ್ರಿಯೆ ಪೂರ್ಣಗೊಳಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗುವುದು ಹಾಗೂ ಅಭ್ಯರ್ಥಿಯ ಹೆಸರು ತಾತ್ಕಾಲಿಕ ಪಟ್ಟಿಯಲ್ಲಿ 
ನಮೂದಿಸಿದ ಮಾತ್ರಕ್ಕೆ ಅವರ ಆಯ್ಕೆ ಅಂತಿಮವಾಗಿದೆ ಎಂದು ಭಾವಿಸತಕ್ಕದ್ದಲ್ಲ. ಆಯ್ಕೆಯ ಸಂಬಂಧವಾಗಿ ಈ ಕಛೇರಿಯೊಂದಿಗೆ 


ಯಾವುದೇ ಪತ್ರ ವ್ಯವಹಾರ ನಡೆಸಲು ಅವಕಾಶ ಇರುವುದಿಲ್ಲ. 


ಅಂತಿಮವಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ನೀಡುವ ಮುನ್ನ ಯಾವುದೇ ಹಂತದಲ್ಲಿ ಯಾವುದೇ ಕಾರಣ / ಮಾಹಿತಿ 


ನೀಡದೆ ಈ ನೇಮಕಾತಿ ಪಕ್ತಿಯೆಯನ್ನು ಮುಂದೂಡುವ ಅಥವಾ ರದ್ದುಪಡಿಸುವ, ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವ ಅಥವಾ 
ವಿಧಿಸಲಾಗಿರುವ ಯಾವುದೇ ಷರತ್ತನ್ನು ಸಡಿಲಗೊಳಿಸುವ ಅಥವಾ ಹೆಚ್ಚುವರಿ ಷರತ್ತನ್ನು ವಿಧಿಸುವ, ತುಂಬಲಾಗುವ ಹುದ್ದೆಗಳ 
ಸಂಖ್ಯೆಯನ್ನು ಬದಲಾಯಿಸುವ / ನಿರ್ಣಯಿಸುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳು, ಹಾಗೂ ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು ಆಯ್ಕೆ 
ಪ್ರಾಧಿಕಾರದ ಅಧ್ಯಕ್ಷರು. ಕೋಲಾರ ಜಿಲ್ಲೆ ರವರು ಕಾಯ್ದುರಿಸಿಕೊಂಡಿರುತ್ತಾರೆ. 


ಡಾ: ಕೆ.ಎ. ತ್ರಿಲೋಕ ಚಂದ್ರ 
ಅಧ್ಯಕ್ಷರು. 
ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, 


ಕೋಲಾರ ಜಿಲ್ಲೆ, ಕೋಲಾರ. 


೧೦೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 





ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
ಅಧಿಕೃತ ಜ್ಞಾಪನ 
ಸಂ:ಸಿಬ್ಬಂದಿ(1)ಸಿಆರ್‌:225/2013-14, ದಿನಾಂಕ:02-09-2016 
ಚಾಮರಾಜನಗರ ಜಿಲ್ಲಾ ಕಂದಾಯ ಘಟಕದಲ್ಲಿ 2014-15 ನೇ ಸಾಲಿನಲ್ಲಿ ಖಾಲಿಯಿರುವ ಗ್ರಾಮಲೆಕ್ಕಿಗರ 
ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 


ವಿಷಯ : 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಸಂ.ಕಂ.ಇ 299: 2006, ದಿನಾಂಕ: 30-02-2009, 24-07-2009 ಮತ್ತು 
08-09-2009. 
2. ಈ ಕಛೇರಿಯ ಅಧಿಸೂಚನೆ ಸಮ ಸಂಖ್ಯೆ ದಿನಾಂಕ: 17-11-2014. 
3. ಗ್ರಾಮಲೆಕ್ಕಿಗರ ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ ಸಮಿತಿಯ ನಡವಳಿ ದಿನಾಂಕ: 31-01-2015. 
4. ಈ ಕಛೇರಿಯ ಅಧಿಕೃತ ಜ್ಞಾಪನ ಸಮಸಂಖ್ಯೆ ಪತ್ರದ ದಿನಾಂಕ: 23-02-2015. (ಪರಿಶೀಲನಾ ಪಟ್ಟಿ) 
5. ಗ್ರಾಮಲೆಕ್ಕಿಗರ ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ ಸಮಿತಿಯ ನಡವಳಿ ದಿನಾಂಕ: 02-07-2015. 
6. ಈ ಕಛೇರಿಯ ಅಧಿಕೃತ ಜ್ಞಾಪನ ಸಮಸಂಖ್ಯೆ ಪತ್ರದ ದಿನಾಂಕ: 08-07-2015. (ತಾತ್ಕಾಲಿಕ ಆಯ್ಕೆ ಪಟ್ಟಿ) 
7. ಈ ಕಛೇರಿಯ ಅಧಿಕೃತ ಜ್ಞಾಪನ ಸಮಸಂಖ್ಯೆ ಪತ್ರದ ದಿನಾಂಕ: 24-08-2015. (ಅಂತಿಮ ಆಯ್ಕೆ ಪಟ್ಟಿ ಮತ್ತು 
ಹೆಚ್ಚುವರಿ ಕಾಯ್ದಿರಿಸಿದ ಆಯ್ಕೆ ಪಟ್ಟಿ) 
8. ಈ ಕಛೇರಿಯ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ಪತ್ರ ದಿನಾ೦ಕ: 06-01-2016. 
ಚಾಮರಾಜನಗರ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿಯಿರುವ 50 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡುವ ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವಿನ್ಯೂ ಸರ್ಬಾಡಿನೇಟ್‌ ಬ್ರಾಂಚ್‌) ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌ ನಿಯಮಗಳನ್ವಯ 
ಉಲ್ಲೇಖ(1) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(2)ರ ಈ ಕಛೇರಿಯಿಂದ ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಆಹ್ಹಾನಿಸಲಾಗಿತ್ತು. ಅದರಂತೆ 
ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನು ಆಧರಿಸಿ ಅರ್ಹತೆ ಮತ್ತು ಮೀಸಲಾತಿ ಅನ್ವಯ ವಿಂಗಡಿಸಿ 155 ರ ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ 
ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಉಲ್ಲೇಖ(4) ರಲ್ಲಿ ಪ್ರಕಟಿಸಲಾಗಿರುತ್ತದೆ. 
ಸದರಿ ಪರಿಶೀಲನಾ ಪಟ್ಟಿಯಂತೆ ದಿನಾಂಕ: 08-04-2015, 09-04-2015 ಮತ್ತು 16-05-2015 ರಂದು ಪರಿಶೀಲನೆಗೆ ಹಾಜರಾದ ಅರ್ಹ 
ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ. ದಾಖಲೆಗಳ ಪರಿಶೀಲನೆಯಿಂದ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ಮೀಸಲಾತಿ ಆಧಾರದಲ್ಲಿ 50 


ಗಜ 


ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ(6)ರಂತೆ ಪ್ರಕಟಿಸಲಾಗಿರುತ್ತದೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 


ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 

ಸದರಿ ತಾತ್ಕಾಲಿಕ ಆಯ್ಕೆಪಟ್ಟಗೆ ಬಂದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಒಟ್ಟು 50 ಅಭ್ಯರ್ಥಿಗಳನ್ನು 
ಮೆರಿಟ್‌ ಮತ್ತು ಮೀಸಲಾತಿ ಆಧಾರದ ಮೇರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತು ಹೆಚ್ಚುವರಿ ಕಾಯ್ದಿರಿಸಿದ ಆಯ್ಕೆಪಟ್ಟಿಯನ್ನು ಉಲ್ಲೇಖ(7) ರಲ್ಲಿ 
ಪ್ರಕಟಿಸಲಾಗಿರುತ್ತದೆ. ಅದರಂತೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿರುವ 26 ಅಭ್ಯರ್ಥಿಗಳಿಗೆ ಉಲ್ಲೇಖ(8)ರ ಅಧಿಕೃತ ಜ್ಞಾಪನ ಪತ್ರದ ಅದೇಶದಂತೆ ಈ ಜಿಲ್ಲೆ 
ವ್ಯಾಪ್ತಿಯಲ್ಲಿ ಖಾಲಿ ಇದ್ದ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇಮಕಾತಿ ಮಾಡಿ ಆದೇಶಿಸಲಾಗಿರುತ್ತದೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಅರ್ಹರಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಿ ಒಟ್ಟು 12 ಜನ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಿ ಉಲ್ಲೇಖ(1)ರ ಸರ್ಕಾರದ ಆದೇಶದಂತೆ ಹಾಗೂ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವಿನ್ಯೂ ಸರ್ಬಾಡಿನೇಟ್‌ ಬ್ರಾಂಚ್‌) ಕೇಡರ್‌ ಅಂಡ್‌ 
ರಿಕ್ರೂಟ್‌ಮೆಂಟ್‌ ನಿಯಮಗಳು, 1977 ರ ಮೇರೆಗೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 11600-200-12000-250-13000-300-14200-350-15600-400-17200-450-19000-500-21000 ರಲ್ಲಿ ಗ್ರೂಪ್‌ “ಸಿ” 
ವೃಂದದ ಗ್ರಾಮಲೆಕ್ಕಿಗರ ಹುದ್ದೆಗೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅವರ ಹೆಸರಿನ ಮುಂದೆ ನಮೂದಿಸಲ್ಪಟ್ಟಿರುವ ಸ್ಥಳ/ಕಛೇರಿ/ವೃತ್ತಕ್ಕೆ ನೇಮಕಾತಿ ಮಾಡಿ 


ಆದೇಶಿಸಿದೆ. 





























ಕಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಮೀಸಲಾತಿ ನೇಮಕಾತಿ ಮಾಡಿರುವ ಹುದ್ದೆ ಕರ್ತವ್ಯಕ್ಕೆ ಹಾಜರಾಗಬೇಕಾದ 
ಸಂಖ್ಯೆ ಮತ್ತು ಸ್ಥಳ ಕಛೇರಿ: ಸ್ಥಳ 
ಎ ಛಿ €ಛ 
1 2 3 4 5 
1 ಸಜಿನ ಮಿರಜಕರ್‌ ಬಿನ್‌ ಸುರೇಶ, ಬನಶಂಕರಿ ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ದೇವಸ್ಥಾನದ ಹತ್ತಿರ, ಕೆರೂರು ಅಂಚೆ, ಭಾ ಅರಕಲವಾಡಿ ವೃತ್ತ, ಚಾಮರಾಜನಗರ 
ಬಾಗಲಕೋಟೆ ತಾಲ್ಲೂಕು ಮತ್ತು ಜಿಲ್ಲೆ. 2 ರಿ ಹರದನಹಳ್ಳಿ ಹೋಬಳಿ, ತಾಲ್ಲೂಕು. 
ಚಾಮರಾಜನಗರ ತಾಲ್ಲೂಕು. 












































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೭೫ 

1 2 3 4 5 

2 ಸಂತೋಷ ಕುಮಾರ್‌ ಎನ್‌. ಬಿನ್‌ ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ನಾರಾಯಣಸ್ವಾಮಿ, ೫ 3106/5, 10ನೇ ಸಾಮಾನ್ಯ ನಂಜೇದೇವನಪುರ ವೃತ್ತ, ಚಾಮರಾಜನಗರ 
ಕ್ರಾಸ್‌, 1 ಮೈನ್‌, ಗಾಯತ್ರಿನಗರ, ಕಮಾದಮ ಹರವೆ ಹೋಬಳಿ, ತಾಲ್ಲೂಕು. 

2 $ 
ಬೆಂಗಳೂರು ಚಾಮರಾಜನಗರ ತಾಲ್ಲೂಕು. 

3 ದಿಲೀಪ್‌ಕುಮಾರ್‌.ಜಿ.ಎಲ್‌, ಬಿನ್‌ ಲಕ್ಕಣ್ಣ, ಗ್ರಾಮಲೆಕ್ಕಿಗರು, ಹೆಗ್ಗವಾಡಿಪುರ | ತಾಲ್ಲೂಕು ಕಛೇರಿ, 

೪ 35, ಗಂಗಪ್ಪನಹಳ್ಳಿ, ತಿಪ್ಪಗೊ೦ಡನಹಳ್ಳಿ ಸಾಮಾನ್ಯ ವೃತ್ತ, ಸಂತೇಮರಹಳ್ಳಿ ಚಾಮರಾಜನಗರ 
ಅಂಚೆ, ತಾವರೆಕೆರೆ ಹೋಬಳಿ, ಬೆ೦ಗಳೂರು ಗ್ರಾಮೀಣ ಹೋಬಳಿ, ಚಾಮರಾಜನಗರ ತಾಲ್ಲೂಕು. 
ದಕ್ಷಿಣ, ಬೆಂಗಳೂರು ನಗರ ಜಿಲ್ಲೆ. ತಾಲ್ಲೂಕು. 

4 ಮಂಜುನಾಥಗೌಡ ಬಿ ದೊಡಮನಿ ಬಿನ್‌ ಗಾಮಲೆಕ್ಸಿಗರು, ಬಾಗಳಿ ವೃತ, | ತಾಲ್ಲೂಕು ಕಛೇರಿ, 

(ನ) ಸಾಮಾನ್ಯ eA ಸ ಲ5 ಬಿ 
ಬಸನಗೌಡ, ಜಲ್ಲಪುರ ಗ್ರಾಮ ಮತ್ತು ಅಂಚೆ, ಸಂತೇಮರಹಳ್ಳಿ ಹೋಬಳಿ, ಚಾಮರಾಜನಗರ 
ಸವಣೂರು ತಾಲ್ಲೂಕು, ಹಾವೇರಿ ಜಿಲ್ಲೆ. ಚಾಮರಾಜನಗರ ತಾಲ್ಲೂಕು. ತಾಲ್ಲೂಕು. 

5 ಮಧುಶ್ರೀ ಎಸ್‌. ಬಿನ್‌ ಸಿದಪಸ್ತಾಮಿ, 1870, ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 

೨ k ಬಐ'ನ ಸಾಮಾನ್ಯ ಮಖ ಠ ಇ 
ಮಠದ ಬೀದಿ, ಕೊಂಗರಹಳ್ಳಿ, ಕಾಮಗೆರೆ ಬ ಹಸಗೂಲಿ ವೃತ್ತ, ಗುಂಡ್ಲುಪೇಟೆ ತಾಲ್ಲೂಕು. 
ಅಂಚೆ, ಕೊಳ್ಳೇಗಾಲ ತಾಲ್ಲೂಕು, NE 
ಚಾಮರಾಜನಗರ ಜಿಲ್ಲೆ. ಗುಂಡ್ಲುಪೇಟೆ ತಾಲ್ಲೂಕು. 
6 ಸರಸ್ಪತಿ ಗೊಂಡಕರ್‌ ಬಿನ್‌ ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ಜೆ ಸಾಮಾನ್ಯ p ಸ 
ವಿಶ್ನಪ್ಪ ಗೊ೦ಡಕರ್‌, ಶಿಗ್ಲಿ ಗ್ರಾಮ ೬ ಅಂಚೆ, ಚ ಬೆಂಡರವಾಡಿ ವೃತ್ತ, ಚಾಮರಾಜನಗರ 
ಶಿರಹಟ್ಟಿ ತಾಲ್ಲೂಕು, ಗದಗ ಜಿಲ್ಲೆ. ಕಸಬಾ ಹೋಬಳಿ, ತಾಲ್ಲೂಕು. 
ಚಾಮರಾಜನಗರ ತಾಲ್ಲೂಕು. 

7 ಶೃತಿ ಹೋಳಿ ಬಿನ್‌ ಜಯವಂತ, ವಾಟರ್‌ ಗ್ರಾಮಲೆಕ್ತಿಗರು, ತಾಲ್ಲೂಕು ಕಛೇರಿ, 
| ಸಾಮಾನ್ಯ ಸ "3 
ಟ್ಯಾಂಕ್‌ ಹತ್ತಿರ, ಬನಹಟ್ಟಿ, ಜಮಖಂಡಿ Ke ಹಂಡ್ರಕಳ್ಳಿ ವೃತ್ತ ಚಾಮರಾಜನಗರ 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. ಸು ಟಿ. ತಾಲ್ಲೂಕು. 

ಚಾಮರಾಜನಗರ ತಾಲ್ಲೂಕು. 

8 ಸಂತೋಷ್‌ ಬಡಿಗೇರ್‌ ಬಿನ್‌ ಅಡಿವೆಪ್ಪ, ಗಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ಅಡವಿ ಸಂಗನಪುರ ಗ್ರಾಮ ಮತ್ತು ಅಂಚೆ, 2ಎ ಶಿಂಡನಪುರ ವೃತ್ತ, ಗುಂಡ್ಲುಪೇಟೆ ತಾಲ್ಲೂಕು. 

ದ್‌ 
ವಿಜಯಪುರ ತಾಲ್ಲೂಕು ಮತ್ತು ಜಿಲ್ಲೆ. ಸಾಮಾನ್ಯ JS ಮೂಕ 
ಗುಂಡ್ಲುಪೇಟೆ ತಾಲ್ಲೂಕು. 

9 ಸದ್ದಾಂ ಹುಸೇನ್‌ ಇಂಗಳೇಶ್ವರ ಬಿನ್‌ ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ಹಸನ್‌ಸಾಬ್‌, ಚಾ೦ದಕವಡೆ ಗ್ರಾಮ ಮತ್ತು 2ಬಿ ಹುಂಡೀಪುರ ವೃತ್ತ, ಗುಂಡ್ಲುಪೇಟೆ ತಾಲ್ಲೂಕು. 

9 ಸ ಡ್‌ 
ಅಂಚೆ, ಸಿ೦ದಗಿ ತಾಲ್ಲೂಕು, ವಿಜಯಪುರ ಗ್ರಾಮೀಣ ಹತ 
ಚಿ ಗುಂಡ್ಲುಪೇಟೆ ತಾಲ್ಲೂಕು. 

10 | ಅಶೋಕ್‌ ವಾಲ್ಮೀಕಿ ಬಿನ್‌ ಮಹಲಿಂಗಪ್ಪ, ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ಕಲ್ಲಹಳ್ಳಿ ಗ್ರಾಮ, ಹೂವಿನಹಡಗಲಿ ತಾಲ್ಲೂಕು, ಎಸ್‌.ಟಿ ಅಗತಗೌಡನಹಳ್ಳಿ ವೃತ್ತ, ಗುಂಡ್ಲುಪೇಟೆ ತಾಲ್ಲೂಕು. 
ಬಳ್ಳಾರಿ ಜಿಲ್ಲೆ, ಗ್ರಾಮೀಣ ಬೇಗೂರು ಹೋಬಳಿ, 

ಗುಂಡ್ಲುಪೇಟೆ ತಾಲ್ಲೂಕು. 

11 | ದೇವೇಂದ್ರ ನಾಯ್ಕ ಬಿನ್‌ ಸೋಮಲನಾಯ್ಕ, ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ದೋಪದಹಳ್ಳಿ ತಾಂಡ ಗ್ರಾಮ ಮತ್ತು ಅಂಚೆ, ಎಸ್‌.ಸಿ ಹೊನ್ನೂರು ವೃತ್ತ, ಯಳಂದೂರು ತಾಲ್ಲೂಕು. 
ಕೂಡ್ಲಿಗಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. ಗ್ರಾಮೀಣ ಸಾ ಹಾಟ, 

ಯಳಂದೂರು ತಾಲ್ಲೂಕು. 
































೧೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 
1 2 3 4 5 
12 ಸುಧೀರ್‌ ಕೆ.ಜಿ. ಬಿನ್‌ ಗೋಪಾಲೇಗೌಡ ಗ್ರಾಮಲೆಕ್ಕಿಗರು, ತಾಲ್ಲೂಕು ಕಛೇರಿ, 
ಕೆ.ಎನ್‌. ಕಟ್ಟಾಯ ಗ್ರಾಮ ಮತ್ತು ಅಂಚೆ, ಸಾಮಾನ್ಯ ಕಾಗಲವಾಡಿ ವೃತ್ತ, ಚಾಮರಾಜನಗರ ತಾಲ್ಲೂಕು. 
ಸಜ ಜ್‌ ಹಿ.ಡಿ.ಪಿ ಚೆಂದಕವಾಡಿ ಹೋಬಳಿ, 
ಚಾಮರಾಜನಗರ ತಾಲ್ಲೂಕು. 























10. 


11, 


12, 


13. 


14. 


15. 


16, 


ಷರತ್ತುಗಳು: 
ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ಖಾಯಂ ಪೂರ್ವ ಸೇವಾ ನಿಯಮಗಳು 1977ರ ಮೇರೆ ಕೆಲಸಕ್ಕೆ ಸೇರಿದ ದಿನಾಂಕದಿಂದ 
ಎರಡು ವರ್ಷದವರೆಗೆ ಪರಿವೀಕ್ಷಣಾ (ಆನ್‌ ಪ್ರೊಬೆಷನರಿ) ಅವಧಿ ಎಂದು ಪರಿಗಣಿಸಲಾಗುವುದು. ಸದರಿ ಅವಧಿಯಲ್ಲಿ ಸೇವೆಗೆ 
ಅನರ್ಹರೆಂದು ಕಂಡು ಬಂದಲ್ಲಿ ಸೇವೆಯಿಂದ ಬಿಡುಗಡೆ ಮಾಡಲಾಗುವುದು. 


ಅಭ್ಯರ್ಥಿಯು ಈ ನೇಮಕಾತಿ ಆದೇಶ ಪಡೆದ ದಿನದಿಂದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಪಟ್ಟ 
ತಹಶೀಲ್ದಾರರ ಕಛೇರಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವುದು, ತಪ್ಪಿದಲ್ಲಿ ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ), 1977ರ 


ನಿಯಮ 17 ರನ್ವಯ ಈ ನೇಮಕಾತಿಯು ತಂತಾನೆ ರದ್ದಾಗುತ್ತದೆ. 


ಅಭ್ಯರ್ಥಿಯು 2 ವರ್ಷಗಳ ಪರಿವೀಕ್ಷಣೆ ಅವಧಿಯಲ್ಲಿ (Probation period) (1) ಅಕೌಂಟ್ಸ್‌ ಲೋಯರ್‌ (2) ರೆವಿನ್ಯೂ ಲೋಯರ್‌ (3) 
ಕನ್ನಡ ಭಾಷಾ ಪರೀಕ್ಷೆ (ಎಸ್‌.ಎಸ್‌.ಎಲ್‌.ಸಿ. ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಮತ್ತು 
(4) ಕಂಪ್ಯೂಟರ್‌ ಲಿಟ್ರಿಸಿ ಟೆಸ್ಟ್‌ಗಳಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯವಾಗಿರುತ್ತದೆ, ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು 
ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ ತೆಗೆದು ಹಾಕಲಾಗುವುದು. 


ಸರ್ಕಾರಿ ಆದೇಶ ಸಂಖ್ಯೆಡಿಪಿಎಆರ್‌:17:ಎಸ್‌ಆರ್‌ಆರ್‌:80 ದಿನಾ೦ಕ:09-10-1980 ರ ಮೇರೆ ಅವರ ಸೇವೆಯನ್ನು ನೇರ ನೇಮಕಾತಿಯ 
ಅಭ್ಯರ್ಥಿಯೆಂದು ಪರಿಗಣಿಸಲಾಗಿದೆ. 

ಅಭ್ಯರ್ಥಿಗಳ ಜ್ಯೇಷ್ಠತೆಯು ಅಂತಿಮ ಆಯ್ಕೆ ಪಟ್ಟಿಯಲ್ಲಿರುವ ಕ್ರಮಾನುಸಾರವಾಗಿಯೇ ಇರತಕ್ಕದ್ದು ಹಾಗೂ ಇವರ ನೇಮಕಾತಿ ಮತ್ತು 
ಸೇವಾ ಷರತ್ತುಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ ಸರ್ಕಾರದ ನಿಯಮ/ಆದೇಶಗಳ ಅಧೀನಕ್ಕೆ ಒಳಪಟ್ಟಿರುತ್ತದೆ. 

ಈ ನೇಮಕಾತಿ ಆದೇಶವು ಘನ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಾಗಿರುವ ಅರ್ಜಿ ಸಂಖ್ಯೆ:7381/2015 ರ ಪ್ರಕರಣದ 


ಅಂತಿಮ ತೀರ್ಪಿನನ್ವಯ ಮಾರ್ಪಡಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ. 


ಅಭ್ಯರ್ಥಿಯು ನೇರ ನೇಮಕಾತಿ ಮೇಲೆ ನೇಮಕಾತಿಗಾಗಿ ಯಾವುದೇ ತಪ್ಪು ಮಾಹಿತಿ ನೀಡಿ ನೇಮಕಾತಿ ಹೊಂದಿರುವುದು, ಮುಂದೆ 


ಸಾಬೀತಾದಲ್ಲಿ ನೇಮಕಾತಿಯನ್ನು ಯಾವುದೇ ಷರತ್ತಿಲ್ಲದೆ ರದ್ದುಪಡಿಸಲಾಗುವುದು. 


ಅಭ್ಯರ್ಥಿಯು ಹುಟ್ಟದ ದಿನಾಂಕ, ಶೈಕ್ಷಣಿಕ ಅರ್ಹತೆಗಳ ಪ್ರಮಾಣ ಪತ್ರ ಹಾಗೂ ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು 


ಮೀಸಲಾತಿ ಪ್ರಮಾಣ ಪತ್ರ ಮೂಲ ದಾಖಲೆಗಳನ್ನು ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲಿ ಹಾಜರುಪಡಿಸುವುದು. 
ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ನಡತೆ ಪ್ರಮಾಣ ಪತ್ರಗಳನ್ನು 


ಟು aD ಲ 
ಹಾಜರುಪಡಿಸುವುದು. 
ಅಭ್ಯರ್ಥಿಯು ಕರ್ತವ್ಯಕ್ಕೆ ಸರ್ಕಾರಿ ಸೇವೆಗೆ ಸೇರಲು ಅರ್ಹರಾಗಿರುವ ಬಗ್ಗೆ ಜಿಲ್ಲಾ ಸರ್ಜನ್‌ ದರ್ಜೆಗೆ ಕಡಿಮೆಯಿಲ್ಲದ ವೈದ್ಯಾಧಿಕಾರಿಗಳಿಂದ 
ದೈಹಿಕ ಸಾಮರ್ಥ್ಯದ ಪ್ರಮಾಣ ಪತ್ರವನ್ನು ಪಡೆದು ಹಾಜರುಪಡಿಸುವುದು. 
ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು” ಸರ್ಕಾರದ ಸುತ್ತೋಲೆ 
ಸಂ. ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27-02-2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಕನಿಷ್ಟ 5 ವರ್ಷಗಳ ಸೇವೆಯನ್ನು 
ಚಾಮರಾಜನಗರ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
ಅಭ್ಯರ್ಥಿಗಳು ತಾಲ್ಲೂಕು ಕಛೇರಿಗೆ ನೇಮಕಾತಿ ಹೊಂದಿರುವುದರಿಂದ ಗ್ರಾಮಲೆಕ್ಕಿಗರ ಹುದ್ದೆಯಿಂದ ಪದೋನ್ನತಿ ಹೊಂದುವವರೆಗೂ 
ಗ್ರಾಮಲೆಕ್ಕಿಗರಾಗಿ ಕಾರ್ಯ ನಿರ್ವಹಿಸುವುದು, ಯಾವುದೇ ಕಾರಣಕ್ಕೂ ವೃಂದ ಬದಲಾವಣೆಗೆ ಅವಕಾಶವಿರುವುದಿಲ್ಲ. 


ಅಭ್ಯರ್ಥಿಯು ಕರ್ತವ್ಯದ ಮೇಲೆ ಹಾಜರಾದ ನಂತರ ಪ್ರಥಮ ವೇತನ ಪಡೆಯಲು ಸರ್ಕಾರಿ ಆದೇಶ ಸಂಖ್ಯೆ:ಜಿಎಡಿ(3)ಎಸ್‌ಆರ್‌ಎಸ್‌:74, 
ದಿನಾಂಕ: 02-08-1974 ರ ಅನ್ವಯ ಪ್ರಮಾಣ ಪತ್ರ ಪಡೆದು ಸಲ್ಲಿಸುವುದು. 

ಗ್ರಾಮಲೆಕ್ಕಿಗರನ್ನು ಕರ್ತವ್ಯಕ್ಕೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಿಗಧಿಪಡಿಸಿದ ಮೊಬಲಗಿನ ಕೆಜಿಐಡಿ ಮೊತ್ತವನ್ನು ಬ್ಯಾಂಕಿನಲ್ಲಿ ಅಭ್ಯರ್ಥಿಗಳು 
ಪಾವತಿಸಿದ ಚಲನ್‌ನ್ನು ತಹಸೀಲ್ದಾರ್‌ರವರಲ್ಲಿ ಹಾಜರುಪಡಿಸುವುದು, ಸಂಬಂಧಪಟ್ಟ ತಹಸೀಲ್ದಾರ್‌ರವರು ತಕ್ಷಣ ಪ್ರಸ್ತಾವನೆಯನ್ನು 


ವಿಮಾಧಿಕಾರಿಗಳಿಗೆ ಕಳುಹಿಸುವುದು. 


ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿರುವ ಬಗ್ಗೆ, ಸಂಬಂಧಪಟ್ಟ ಇಲಾಖಾ 
ಮುಖ್ಯಸ್ಥರುಗಳು ನೀಡಿರುವ ನಿರಾಕ್ಷೇಪಣಾ ಪತ್ರವನ್ನು ಸಲ್ಲಿಸುವುದು. ಅಂತಹ ಅಭ್ಯರ್ಥಿಗಳು ಇಲಾಖೆಯಿಂದ ಬಿಡುಗಡೆಯಾಗಿರುವ ಬಗ್ಗೆ 
ದೃಡೀಕರಣ ಪತ್ರವನ್ನು ಹಾಜರುಪಡಿಸತಕ್ಕದ್ದು. 

ನೇಮಕಾತಿಗೊಳಿಸಲಾದ ಸ್ಥಳ/ಕಛೇರಿಯನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಾಗುವುದಿಲ್ಲ, ಸ್ಥಳ ಬದಲಾವಣೆ ಮಾಡುವಂತೆ 
ಒತ್ತಡ ತಂದಲ್ಲಿ ಅಂತಹ ಅಭ್ಯರ್ಥಿಗಳ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಲಾಗುತ್ತದೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೭೭ 





PR. 141 
50. 10 


17; 


18. 


19. 


20. 
21. 


22. 


ಅಭ್ಯರ್ಥಿಯು ಸರ್ಕಾರದ ಆದೇಶ ಸಂಖ್ಯೆ:F೯D(SPL)04/PET/2005, ದಿನಾಂಕ: 31-03-2006 ರಂತೆ (ಎನ್‌.ಪಿ.ಎಸ್‌) 
ದಿನಾಂಕ:01-04-2006ರ ನಂತರ ಸರ್ಕಾರಿ ಸೇವೆಗೆ ನೇಮಕಗೊಂಡ ನೌಕರರು ಮೂಲ ವೇತನ ಮತ್ತು ತುಟ್ಟಿಭತ್ಯೆಯ ಒಟ್ಟು ಮೊತ್ತದ 
ಶೇಕಡಾ 10% ರಷ್ಟು ಭಾಗವನ್ನು ಅವರ ಪ್ರತಿ ಮಾಹೆಯ ವೇತನದಲ್ಲಿ ನಿವೃತ್ತಿ ಸೌಲಭ್ಯದ ವಂತಿಗೆಯನ್ನು ಕಟಾಯಿಸುವುದು. 


ಅಭ್ಯರ್ಥಿಯು ₹.1000/- ಭದ್ರತಾ ಠೇವಣಿಯನ್ನು ರಾಷ್ಟೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 
ಹಾಜರುಪಡಿಸುವುದು. ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ 
ಮಾಡಿಕೊಳ್ಳುವುದು. 


ಅಭ್ಯರ್ಥಿಯು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿದ ಗುರುತಿನ ಚೀಟಿಯನ್ನು ತಹಶೀಲ್ದಾರರಲ್ಲಿ ಹಾಜರುಪಡಿಸತಕ್ಕದ್ದು. 


ತಹಶೀಲ್ದಾರರು ಅದನ್ನು ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ಸರೆಂಡರ್‌ ಮಾಡುವುದು. 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆ ಮತ್ತು ಇತರೆ ಯಾವುದೇ ಭತ್ಯೆಗಳನ್ನು ನೀಡಲಾಗುವುದಿಲ್ಲ. 


ಆಯ್ಕೆಯಾಗಿರುವ ಅಭ್ಯರ್ಥಿಯು ನೇಮಿಸಿರುವ ಸ್ಥಳದಲ್ಲಿ ಕಡ್ಡಾಯವಾಗಿ ವಾಸ ಮಾಡಬೇಕು, ಈ ಬಗ್ಗೆ ಒ೦ದು ಪ್ರಮಾಣ ಪತ್ರವನ್ನು 
ನೋಟರಿಯವರಿಂದ ಪ್ರಮಾಣೀಕರಿಸಿ ಹಾಜರುಪಡಿಸಬೇಕು. 


ಚಾಮರಾಜನಗರ ಜಿಲ್ಲಾ ಕಂದಾಯ ಘಟಕದ ಗ್ರಾಮಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿ, ಚಾಮರಾಜನಗರ ಜಿಲ್ಲೆ 
ರವರು ಸದರಿ ಆದೇಶವನ್ನು ಮಾರ್ಪಡಿಸುವ ಹಾಗೂ ರದ್ದುಪಡಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾರೆ. 


ಬಿ. ರಾಮು 
ಅಧ್ಯಕ್ಷರು. 
ಗ್ರಾಮಲೆಕ್ಕಿಗರ ಆಯ್ಕೆ ಹಾಗೂ ನೇಮಕಾತಿ ಪ್ರಾಧಿಕಾರ 
ಮತ್ತು ಜಿಲ್ಲಾಧಿಕಾರಿ, 
ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡ. 
ಅಧಿಸೂಚನೆ ಸಂ. 01/2016, ದಿನಾಂಕ: 14ನೇ ಸೆಪ್ಟೆಂಬರ್‌, 2016. 
ವಿಷಯ : ಶೀಘ್ರಲಿಪಿಗಾರ ಹುದ್ದೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕುರಿತು. 
ಉಲ್ಲೇಖ : 1. ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಆದೇಶ ಸಂಖ್ಯೆ: ಲಾ 15 ಎಲ್‌ಸಿಇ 2010, ಬೆಂಗಳೂರು, 
ದಿನಾಂಕ: 12-01-2011. 


2. ಕರ್ನಾಟಕ ಸರ್ಕಾರ, ಬೆ೦ಗಳೂರು ಇವರ ಆದೇಶ ಸಂಖ್ಯೆ: ಲಾ 137 ಎಲ್‌ಸಿಇ 2014, ಬೆಂಗಳೂರು, 
ದಿನಾಂಕ: 28-03-2016. 


3. ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರ ಆದೇಶ ಸಂಖ್ಯೆ ಲಾ 137 ಎಲ್‌ಸಿಇ 2014, ಬೆ೦ಗಳೂರು, 
ದಿನಾಂಕ: 11-09-2015. 


4. ಈ ನ್ಯಾಯಾಲಯ ಅಧಿಸೂಚನೆಗಳ ಸಂಖ್ಯೆ 02/2013, ದಿನಾಂಕ: 13-08-2013 ಮತ್ತು 01/2015, 
ದಿನಾಂಕ: 02-05-2015. 


5. ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ 
(ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) ನಿಯಮ, 1982. 


6. ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) 
ನಿಯಮ, 2007. 


7. ಈ ನ್ಯಾಯಾಲಯದ ಕಛೇರಿ ಟಿಪ್ಪಣಿ ದಿನಾಂಕ: 08-09-2016. 


ಮೇಲ್ಕಂಡ ಅಧಿಸೂಚನೆಯನ್ವಯ ಧಾರವಾಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಗೂ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 
ಹಾಗೂ ಹೊಸದಾಗಿ ಸೃಜಿಸಲಾಗಿರುವ ಒಟ್ಟು 05-ಶೀಘ್ರಲಿಪಿಗಾರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


tT 
ಅರ್ಜಿ ಸಲ್ಲಿಸಲು ನಿಗಧಿ ಪಡಿಸಿರುವ ಕೊನೆಯ ದಿನಾಂಕ: 22-10-2016, ಸಂಜೆ 5.00 ಗಂಟೆ. 


1. ಶೀಘ್ರಲಿಪಿಗಾರರು (Stenographers) : ಹುದ್ದೆಗಳ ಸಂಖ್ಯೆ: 05 





ವೇತನ ಶ್ರೇಣಿ: 14550-350-15600-400-17200-450-19000-500-21000-600-24600-700-26700 









































೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 
ಹುದ್ದೆಗಳ ವರ್ಗೀಕರಣ: 

ಮೀಸಲಾತಿ ಗ್ರಾಮೀಣ ಮಾಜಿ ಸೈನಿಕ ಒಟ್ಟು 
ಸಾಮಾನ್ಯ 01 01 02 

ಪ.ಜಾತಿ ಚ 01 01 
ಪ್ರವರ್ಗ-1 01 ತ 01 

2ಬಿ 01 ತ 01 

ಒಟ್ಟು 03 02 05 

ವಿದ್ಯಾರ್ಹತೆ: 


ಅರ್ಜಿ ಸಲ್ಲಿಸಲು ನಿಗಧಿ ಪಡಿಸಿರುವ ಕಡೆಯ ದಿನಾಂಕದಂದು 

(ಎ) ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. 

(ಬಿ) ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ (5610: raರೇ) ಹಾಗೂ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಪ್ರೌಢದರ್ಜೆ (Senior Grade) 
ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಉತ್ತೀರ್ಣರಾಗಿರಬೇಕು. 


ಆಯ್ದೆ ವಿಧಾನ: 
ಮೇಲ್ಮಾಣಿಸಿದ ಹುದ್ದೆಗಳನ್ನು ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರ ಹುದ್ದೆಗಳ) (ನೇಮಕಾತಿ) ನಿಯಮಗಳು, 1982 ಮತ್ತು ತಿದ್ದುಪಡಿ 
ನಿಯಮಗಳು, 2007ರ ಪ್ರಕಾರ ನೇಮಕಾತಿಯನ್ನು ನಡೆಸಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಾತಿ ನಿಯಮಗಳಂತೆ ಎರಡು 
ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯನ್ನು ಪೂರೈಸಬೇಕಾಗುವುದು ಮತ್ತು ಕಾಲಕಾಲಕ್ಕೆ ನಿರ್ಧಿಷ್ಟ ಪಡಿಸಲಾಗುವ ವಿವಿಧ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗಬೇಕಾಗುವುದು. 


ಶೀಘ್ರಲಿಪಿಗಾರ ಹುದ್ದೆಗೆ ಒಂದು ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷಗಳ ಉಕ್ತಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 
ನೀಡಲಾಗುವುದು. ಅದನ್ನು ಲಿಪ್ಕಂತರಗೊಳಿಸಿ, ಬೆರಳಚ್ಚು ಮಾಡಲು 45 ನಿಮಿಷಗಳ ಕಾಲಾವಕಾಶ ನೀಡಲಾಗುವುದು. ಇದಕ್ಕೆ 100 ಗರಿಷ್ಟ 
ಅಂಕಗಳನ್ನು ನಿಗದಿಪಡಿಸಿದ್ದು ಸಂದರ್ಶನಕ್ಕೆ ಅರ್ಹತೆ ಹೊಂದಲು ಕನಿಷ್ಟ 50 ಅಂಕಗಳನ್ನು ಪಡೆಯಬೇಕಾಗುವುದು. ಅಭ್ಯರ್ಥಿಯು 
ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಮತ್ತು ಈ ಪ್ರಾಧಿಕಾರ ನಡೆಸಲಾದ ಶೀಘ್ರಲಿಪಿ 
ಹಾಗೂ ಬೆರಳಚ್ಚು ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳ ಸರಾಸರಿ ಆಧಾರದ ಮೇಲೆ ಒಂದು ಹುದ್ದೆಗೆ 5 ರಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ 
ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 5 ಗುಣಗಳನ್ನು ನಿಗಧಿಪಡಿಸಲಾಗಿದೆ. ಅಭ್ಯರ್ಥಿಯು ಹುದ್ದೆಗೆ ನಿಗಧಿಪಡಿಸಲಾದ ಕನಿಷ್ಟ 
ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳು, ಈ ಪ್ರಾಧಿಕಾರವು ನಡೆಸಲಾದ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪರೀಕ್ಷೆಯಲ್ಲಿ ಪಡೆದ 


ಅಂಕಗಳು ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. 


ಪರಿಶಿಷ್ಟ ಜಾತಿ ಹಾಗೂ ಪ್ರವರ್ಗ-1ಗಳಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿಗಳಿಗೆ ಅರ್ಹ ಅಭ್ಯರ್ಥಿಗಳು 
ಲಭ್ಯವಿರದೇ ಇದ್ದ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಆಯಾ ಪಂಗಡಗಳ ಇತರೇ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಆಯಾ ಪಂಗಡಗಳ 
ಇತರೇ ಅಭ್ಯರ್ಥಿಗಳೂ ಸಹ ಲಭ್ಯವಾಗದಿದ್ದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಗಳನ್ನು ಹೊರತುಪಡಿಸಿ ಇನ್ನುಳಿದ ಹಿಂದುಳಿದ ವರ್ಗಗಳ 


ಹುದ್ದೆಗಳನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 






































ವಯೋವಿತಿಃ 
ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಈ ಕೆಳಕಂಡ ವಯೋಮಿತಿಯನ್ನು ಹೊಂದಿರತಕ್ಕದ್ದು. 

ಕ್ರಮ ಅಭ್ಯರ್ಥಿ ಪ್ರವರ್ಗ ಕನಿಷ್ಟ ಗರಿಷ್ಟ 

ಸಂಖ್ಯೆ ವಯೋಮಿತಿ ವಯೋಮಿತಿ 
1 ಸಾಮಾನ್ಯ ವರ್ಗ 35 ವರ್ಷ 
2 ಪ್ರವರ್ಗ, 2ಎ, 2ಬಿ, 3ಎ, 3ಬಿ 18 ವರ್ಷ 38 ವರ್ಷ 
3 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1 40 ವರ್ಷ 

1. ಪರಿಶಿಷ್ಟ ಜಾತಿ ಹಾಗೂ ಪ್ರವರ್ಗ-1 ರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಾಧಿಕಾರ ನೀಡುವ ಜಾತಿ ದೃಢೀಕರಣ 
ಪತ್ರ ಹಾಜರುಪಡಿಸಿದಲ್ಲಿ ಗರಿಷ್ಟ 40 ವರ್ಷ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೭೯ 





2. ಪ್ರವರ್ಗ 2-ಬಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಾಧಿಕಾರ ನೀಡುವ ಜಾತಿ ದೃಢೀಕರಣ ಪತ್ರ ಹಾಜರುಪಡಿಸಿದಲ್ಲಿ 
ಗರಿಷ್ಠ 38 ವರ್ಷ. 
3. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ. 
ವಯೋಮಿತಿ ಸಡಿಲಿಕೆ: 
ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯವರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


ಖಾಯಂಪೂರ್ವ ಸೇವಾವಧಿ: 





ಆಯ್ಕೆಗೊಂಡ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ (ಪರಿವೀಕ್ಷಣಾ) ನಿಯಮಗಳು, 1977ರ ಅಡಿಯಲ್ಲಿ 2 ವರ್ಷಗಳ ಕಾಲದ ಪರಿವೀಕ್ಷಣಾ 
ಅವಧಿಯನ್ನು ನಿಗಧಿಪಡಿಸಿದ್ದು ಸದರಿ ಅವಧಿಯಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಇತರ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಬೇಕಾಗುತ್ತದೆ. 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ; 





ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣೆ ಪ್ರಮಾಣ ಪತ್ರವನ್ನು 


ಪ್ರ ಸ ಪಡೆದು ಅರ್ಜಿಯನ್ನು ಸಮುಚ್ಚಿತ 
ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 


ಅರ್ಜಿ ಸಲ್ಲಿಸುವ ವಿಧಾನ: 





ಈ ಪ್ರಕಟಣೆಯೊಂದಿಗೆ ಲಗತ್ತಿಸಿರುವ ಅರ್ಜಿ ನಮೂನೆಯನ್ನು ಬೆರಳಚ್ಚು ಪ್ರತಿ/ಗಣಕೀಕೃತ ಪ್ರತಿಯಲ್ಲಿ ತಯಾರಿಸಿ ತಮ್ಮ ಸ್ಪಹಸ್ತಾಕ್ಷರದಲ್ಲಿ ಭರ್ತಿ 
ಮಾಡಿ ಸ್ವಯಂ ದೃಢೀಕೃತ ಪಾಸ್‌ಪೋರ್ಟ್‌ ಗಾತ್ರದ ಭಾವಚಿತ್ರವನ್ನು ಅ೦ಟಿಸಿದ ಮತ್ತು ಮೀಸಲಾತಿ, ವಯೋಮಿತಿ, ವಿದ್ಯಾರ್ಹತೆ, ಜಾತಿಗಳಿಗೆ ಸಂಬ೦ಧಿಸಿದ 
ನಿಗಧಿತ ಪ್ರಾಧಿಕಾರದವರು ನೀಡಿದ ಪ್ರಮಾಣ ಪತ್ರಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ ಅರ್ಜಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡ-580008., ಇವರಿಗೆ ದಿನಾಂಕ: 22-10-2016 ರ ಸಂಜೆ 5-00 ಗಂಟೆ ಒಳಗೆ 
ತಲುಪುವಂತೆ ಕಳುಹಿಸತಕ್ಕದ್ದು. ಅರ್ಜಿದಾರರು ಯಾವ ಮೀಸಲಾತಿಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಎನ್ನುವುದನ್ನು ಸಷ್ಟವಾಗಿ ಲಕೋಟೆಯ ಮೇಲೆ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಪ್ರಮುಖವಾದ ಸೂಚನೆಗಳು: 





ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ಕೆಳಕಂಡ ದಾಖಲೆಗಳ ಒಂದೊಂದು ಛಾಯಾ ಪ್ರತಿ (ಪೋಟೋ ಕಾಪಿ/ಜೆರಾಕ್ಸ್‌)ಗಳನ್ನು ಸ್ವಯಂ-ದೃಢೀಕರಿಸಿ 


ಅರ್ಜಿಯೊಂದಿಗೆ ಲಗತ್ತಿಸಬೇಕು. (ಮೂಲಪ್ರತಿಗಳನ್ನು ಲಗತ್ತಿಸಬಾರದು). 

1. ಹುದ್ದೆಗೆ ನಿಗಧಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳು. 

2. ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ. 

3. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ನಮೂನೆ “ಡಿ' ಯಲ್ಲಿ, ಪ್ರವರ್ಗ-1ರ ನಮೂನೆ "“ಇ' ಯಲ್ಲಿ ಮತ್ತು 2ಬಿ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 
ನಮೂನೆ “ಎಫ್‌'ನಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪಡೆದು ಸಲ್ಲಿಸಬೇಕು. 

4. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ.ಸಿಆಸುಇ/96/ಸೇನನಿ/2005, 
ದಿನಾಂಕ: 10-08-2005ರ ಪ್ರಕಾರ ನಿಗಧಿತ ನಮೂನೆ-2 ರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ 
ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ 
ಅನರ್ಹರಾಗುತ್ತಾರೆ. 

5. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣ ಪತ್ರ ನಮೂನೆ-2ರ ಮೀಸಲಾತಿ ಪ್ರಮಾಣ 
ಪತ್ರದ ಜೊತೆಗೆ ನಮೂನೆ-1ರಲ್ಲೆ ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ 
ಛಾಯಾ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 

6. ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ/ವಿಮುಕ್ತಿ ಹೊಂದಿದ ಬಗೆಗಿನ 
ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. 

7. ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು 
ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. 

8. ಅಭ್ಯರ್ಥಿಯು ಕೊನೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಶಾಲಾ/ಕಾಲೇಜಿನ ಮೂಖ್ಯೋಪಾಧ್ಯಾಯರು/ಪ್ರಾಂಶುಪಾಲರಿಂದ ಪಡೆದ ಒಂದು 
ನಡತೆ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸಬೇಕು. 


೧೦೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 





ಗೆ. 


10. 


11, 


ಸ್ಥಳೀಯ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ 6 ತಿಂಗಳ ಇತ್ತೀಚಿನ ಎರಡು ನಡತೆ ಪ್ರಮಾಣ ಪತ್ರಗಳ ಪ್ರತಿ ಸಲ್ಲಿಸಬೇಕು. 
ಅರ್ಜಿಯೊಂದಿಗೆ ಲಗತ್ತಿಸುವ ಎಲ್ಲಾ ಪ್ರಮಾಣಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ 
ಪಡೆದುಕೊಂಡಿರ ಬೇಕು ಮತ್ತು ಕಡ್ಡಾಯವಾಗಿ ಸ್ವಯಂ ದೃಢೀಕರಿಸಿರಬೇಕು. 

ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿಕೆಯ ಬಗ್ಗೆ ಪ್ರಭಾರ ಬೀರಿದಲ್ಲಿ, ಅಂತಹ 
ಅಭ್ಯರ್ಥಿಗಳು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


ಇತರ ಸೂಚನೆಗಳು: 


1, 


ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾ೦ಕವು ಸಾರ್ವತ್ರಿಕ ರಜಾ ದಿನವಾಗಿದ್ದರೆ ಮುಂದಿನ ಕಛೇರಿ ಕೆಲಸದ ದಿನವು 
ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಅರ್ಜಿ ನಮೂನೆಯಲ್ಲಿ ತಮ್ಮ ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ್‌ ಭಾವಚಿತ್ರವನ್ನು ಅಂಟಿಸಿ ಅದರ 
ಜೊತೆಗೆ ಸ್ವ-ವಿಳಾಸವಿರುವ ಮತ್ತು 5 ರೂಪಾಯಿಗಳ ಅಂಚೆ ಚೀಟಿ (Pಂsta Stamp) ಯನ್ನು ಲಗತ್ತಿಸಿದ ಲಕೋಟೆಯೊಂದಿಗೆ 
ಸಲ್ಲಿಸತಕ್ಕದ್ದು. 

ದಾ ಎ 
ಮೀಸಲಾತಿಯನ್ನು ಕೋರಿ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳು ಸರಕಾರದಿಂದ ನಿಗದಿಪಡಿಸಿದ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ 
ಪಡೆದ ಹಾಗೂ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ ದಾಖಲೆಗಳನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು. 

ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೂ ಅರ್ಹತಾ-ಸ್ಪರ್ದಾತ್ಮಕ ಪರೀಕ್ಷೆ ನಡೆಸಲಾಗುವುದು. 

ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪರೀಕ್ಷೆ/ಸ೦ದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಪರೀಕ್ಷೆಗೆ/ಸಂದರ್ಶನಕ್ಕೆ 


ಹಾಜರಾಗಬೇಕು ಹಾಗೂ ಸಂದರ್ಶನ ಪತ್ರ ಬಾರದೇ ಇರುವ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಿಕೊಳ್ಳತಕ್ಕದ್ದು. 
ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು 
ನಡೆಸಲು ಆಸ್ಪದವಿರುವುದಿಲ್ಲ. 
ಅಪೂರ್ಣ, ಕಡ್ಡಾಯವಾಗಿ ಲಗತ್ತಿಸಬೇಕಾದ ದಾಖಲಾತಿಗಳನ್ನು ಲಗತ್ತಿಸಲಾಗದ, ಅಭ್ಯರ್ಥಿಯು ಸಹಿ ಮಾಡಲಾಗದ ಹಾಗೂ ಕೊನೆಯ 
ದಿನಾಂಕದ ನಂತರ ಬ೦ದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

ವಿ.ಶ್ರೀಶಾನಂದ 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಧಾರವಾಡ. 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡದಲ್ಲಿ 


ದ್‌್‌ 


ಶೀಘ್ರಲಿಪಿಗಾರರ ಹುದ್ದೆಗೆ ಅರ್ಜಿ. 


ಪಾಸ್‌ ಪೋರ್ಟ್‌ 
ಅಳತೆಯ 
ಸ್ವಯಂದೃಢೀಕೃತ 


ಭಾವಚಿತ್ರವನ್ನು 
ಅಂಟಿಸಬೇಕು. 





ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 


ಧಾರವಾಡ. 


ಮರು FY 


ತಮ್ಮ ಕಛೇರಿ ಅಧಿಸೂಚನೆ 01/2016, ದಿನಾ೦ಕ: _ _ _ ಎ ಎ ಎ ಎ ರ ಮೇರೆಗೆ ಶೀಘ್ರಲಿಪಿಗಾರರ ಹುದ್ದೆಗೆ. - _ _ _ (ಮೀಸಲಾತಿ ಅಡಿಯಲ್ಲಿ) 


ನಾನು ಈ ಮೂಲಕ ನಿಗಧಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದೇನೆ. 





1 ಅಭ್ಯರ್ಥಿಯ ಪೂರ್ಣ ಹೆಸರು 





2 ತಂದೆ/ಗಂಡನ ಹೆಸರು 

















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ 


೧೦೮೧ 








ತಾಯಿಯ ಹೆಸರು 





ಸಂಪೂರ್ಣ ಅಂಚೆ ವಿಳಾಸ 





ದೂರವಾಣಿ ಸಂಖ್ಯೆ/ಮೊಬೈಲ್‌ ಸಂಖ್ಯೆ 





ಜನ್ಮ ದಿನಾಂಕ 
(ಸೂಕ್ತ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸುವುದು). 





ವಯಸ್ಸು (ಅರ್ಜಿಯನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ ವಯಸ್ಸು) 


ವರ್ಷಗಳು 





ತಿಂಗಳುಗಳು 





ದಿನಗಳು 





ಲಿಂಗ 


ಟ್ರ 
ಛಿ 
೫ 





ಮಹಿಳೆ ( 


) 





ರಾಷೀಯತೆ 
ಆ 





10 


ಧರ್ಮ, ಜಾತಿ/ ಉಪಜಾತಿ ಮತ್ತು ಪ್ರವರ್ಗ 





11 


ವೈವಾಹಿಕ ಸ್ಲಿತಿ 
[a 


ವಿವಾಹಿತ ( 





ಅವಿವಾಹಿತ ( 





12 


ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ 
ಅಥವಾ ಹೆಂಡತಿ ಇದ್ದಾರೆಯೇ? 





13 


ನೀವು ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ 
ಭಾಗಿಯಾಗಿದ್ದೀರಾ? 


ಹೌದು ( ) 





14 


ನೀವು ಸರ್ಕಾರಿ ಸೇವೆಯಿಂದ ಅಥವಾ 
ಇನ್ಯಾವುದಾದರೂ ಸೇವೆಯಿಂದ ವಜಾ ಆಗಿದ್ದೀರ 
ಅಥವಾ ತೆಗೆದು ಹಾಕಲ್ಪಟ್ಟದ್ದೀರಾ? 


ಹೌದು ( ) 








15 


ಯಾವ ವರ್ಗ/ಮೀಸಲಾತಿ ಅಡಿಯಲ್ಲಿ ಅರ್ಜಿ 
ಸಲ್ಲಿಸುತ್ತಿದ್ದೀರಿ? (ಒಂದಕ್ಕೆ ಮಾತ್ರ ಚಿಹ್ನೆ ಹಾಕಿರಿ 
ಹಾಗೂ ಕೋರುವ ಮೀಸಲಾತಿಯನ್ನು ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ ಪ್ರಮಾಣ ಪತ್ರದ 


ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 


ವರ್ಗ/ಮೀಸಲಾತಿ 


ಸಾಮಾನ್ಯ 


ಪ.ಜಾತಿ 
ಪ್ರವರ್ಗ-1 





ಯಿ 





ಶೆ 
[G3 

















16 


ಶೈಕ್ಷಣಿಕ ವಿದ್ಯಾರ್ಹತೆ (ಸ್ವಯಂ ದೃಢೀಕೃತ ಪತ್ರಗಳನ್ನು 


ಸಲ್ಲಿಸತಕ್ಕದ್ದು). 


ಉತ್ತೀರ್ಣ 
ಇ 


ಹೊಂದಿದ 


ವರ್ಷ 


ಗರಿಷ್ಠ 
ಅಂಕಗಳು 


ಪಡೆದಿರುವ 
ಅಂಕಗಳು 


% 


ಅಂಕಗಳು 





ಎಸ್‌.ಎಸ್‌.ಎಲ್‌.ಸಿ/ತತ್ಸಮಾನ ವಿದ್ಯಾರ್ಹತೆ 





ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ಪರೀ 


ke 0 





2೨ 


ದರ್ಜೆ 


[el 


ಆಂಗ ಶೀಘಲಿಪಿ 
೧೧. ಭು 


ಢು 


ರೀಕೆ 
ಉೃ 


1 











ಹಿರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 


0 




















೧೦೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 








ಇ | ಹಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 


[0 





ಎಫ್‌ | ಇತರೆ ಯಾವುದೇ ವಿದ್ಯಾರ್ಹತೆ 


(ಸೂಚನೆ: ಅನ್ವಯಿಸುವ ವಿದ್ಯಾರ್ಹತೆಯ ಅಂಕಗಳನ್ನು 
ಮಾತ್ರ ಭರ್ತಿ ಮಾಡುವುದು). 











17 | ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ? ಹೌದು ( ) ಇಲ್ಲ ( ) 
(ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ 
ಪಡೆದ ನಿರಾಕ್ಷೇಪಣ ಪತ್ರದ ನಕಲನ್ನು ಲಗತ್ತಿಸಬೇಕು). 








18 ಅಭ್ಯರ್ಥಿಯ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 





19 ಲಗತ್ತಿಸಿದ ದಾಖಲೆಗಳು 
1) 


2) 
3) 
4) 
5) 
6) 
7) 
8) 
9) 


10) 

















ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣೀಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಮತ್ತು ಕಾನೂನಿನ ಅನುಸಾರ ನನ್ನ ಮೇಲೆ ಸೂಕ್ತ ಕ್ರಮವನ್ನು 
ಕೈಗೊಳ್ಳಬಹುದಾಗಿದೆ ಎಂದು ಈ ಮೂಲಕ ಘೋಷಿಸುತ್ತೇನೆ. 
ದಿನಾಂಕ: 


ಳೆ; ಅಭ್ಯರ್ಥಿಯ ಸಹಿ. 


9೨೭೬ 


ಸೂಚನೆ: ಅಭ್ಯರ್ಥಿಗಳು ಅರ್ಜಿಯ ಜೊತೆಗೆ 5 ರೂಪಾಯಿಗಳ ಅಂಚೆ ಚೀಟಿಯನ್ನು ಲಗತ್ತಿಸಿರುವ ಲಕೋಟೆಯನ್ನು ಸಲ್ಲಿಸತಕ್ಕದ್ದು. 


೧೧-142 


50-10 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೮೩ 


IN THE COURT OF THE CITY CIVIL JUDGE 
CCH-22, MAYO HALL UNIT, AT BENGALURU 
P & S.C. No. 25043/2016 





BETWEEN: 
1) Smt. Soma Pramanik, 
Wife of late Chandan Pramanik, 
Aged about 36 years, 


2) Miss. Aarushi Pramanik, 
Daughter of late Chandan Pramanik, 
Aged about 8 years, 
Since minor represented by 
Her natural guardian 
Smt. Soma Pramanik. 


All are residing at 

No. 215, Mahaveer Bower, 

4" Main, Chinnappannahalli Village, 

Marathahalli Bengaluru ಎ 560 03ಗೂ ಜಸ Petitioners 

V/s 

Nis Respondent 

PUBLIC NOTICE 

Notice is hereby given that, a petition has made to this Court under Section 372 of the Indian Succession Act, 1925. The 
Petitioners filed a petition for grant of Succession Certificate in favour of petitioners, succeeding to the estates of late Chandan 
Pramanik, who expired on 13-12-2015. 

Any person having their objection/s for issue of Succession Certificate in favour of the Petitioners and any person having 
interest may cause the same by appearing before the Court in person or through their Advocate on 03.11.2016 at 11.00 A.M, failling 
which the matter will be heard and disposed off in accordance with law. 

IMMOVABLE PROPERTIES 
1. SCHEDULE “A” PROPERTY 
(Description of the property) 


All that piece and parcel of the immovable property bearing No. 5, khata No. 99, situated at Chinnappanahalli village, 
K.R.Puram Hobli, Bengaluru East Taluk, Bengaluru measuring 28314 Sq. ft which is bounded on : 


East by ಕ Property of Rathnamma and Kodandarama Reddy, 
West by ; Road and Railway track, 

North by ಕ Property of H.Anantharama Reddy, 

South by ಕ Road and Property of H.M.Veerappa Reddy. 


SCHEDULE “B” PROPERTY 
(Description of undivided share conveyed) 
420 Sq.ft of undivided right, title and interest in the Schedule ‘A’ property. 
SCHEDULE “C” PROPERTY 
(Description of the Flat hereby conveyed) 


Residential Apartment bearing No. 215 on the First Floor, MAHAVEER BOWER”, constructed in the property described in 
Schedule “A”, hereto with a built up area of 1255 Sq. ft with cover car parking space (one), the floor, ceiling, and walls between 
units, jointly belonging to such Apartment Owners equally compromising of RCC Roofing, Cement blocks and Mortar, Aluminium 
Windows and frames, teak wood and seal wood frames and Doors, Ceramic titles flooring, in the flat and common are Mosaics 
Floorings, Separate Electricity, Common water including common area rights bearing No. 215 and including all rights, privileges, 
appurtenances thereto and Bounded on : East by : Set back, West by : Passage, North by : Flat No. 213, South by : Set back. 

I. SCHEDULE “A” PROPERTY 
(Description of the property) 


All that piece and parcel of the converted land measuring 2 Acres 38 guntas comprised in Sy. No. 298/1 (Converted from 
Agricultural to non-Agricultural residential purpose vide official Memorandum bearing ALN(A) (K & A) SR. 151/2005-06, 
dated: 18.10.2008 of the Deputy Commissioner, Bengaluru District, Bengaluru situated at Samundar Village, Kasaba Hobli, Anekal 
Taluk, Bengaluru District and bounded on the : East by : Land in Sy.No. 298/2, West by : Land in Sy. No. 406, 405 & 404, North by : 
Land in Sy. no. 297, South by : Land in Sy. No. 299. 


೧೦೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 





SCHEDULE “B” PROPERTY 
(Description of the site hereby conveyed) 


All that piece and parcel of the vacant site No. 246 measuring East to West 12.19 Meters and North to South 9.14 Meters, 
in all measuring 111.48 Sq.meters, presently bearing V.P.Khata No. 395/246, PID No. 150200102401220157 formed in NAVANIDHI 
TOWNSHIP with an approval of the Anekal Yojana Pradhikara vide plan bearing No. LAO/30/2013-14, dated: 13-11-2014, carved 
out of the converted land comprised in the schedule A property and bounded on the : East by : Site bearing No. 399, West by : 30 
feet wide Road, North by : Site No. 245, South by : 40 feet wide Road. 

MOVABALE PROPERTIES 
1. Folio No. 5934341/66 Contains ICICI prudential Balanced Advantage Fund-Regular Plan-Growth, ICICI Prudential Balanced 
Fund-Regular Plan-Growth, ICICI Prudential Bluechip Equity Fund-Regular plan-Growth, ICICI Prudential Multiple Yeiled Fund- 
series 3-plan D-Growth, ICICI Prudential Discovery Fund-Regular plan Growth. 


2. UTI Opprutnitier Fund-Growth folio No. 599265708616. 


All the funds the deceased had purchased by using his salary Account bearing No. 5835094806 drawn on CITI Bank has 
obtained balance. 


3. Fixed Deposit SBI A/c No. 31899483493 Amounting 10,000, 33196971698 Amounting 10,000 33196960530 Amounting 50,000 
Given under my hand and the seal of this Court, this 27" day of September, 2016. 


P.D. 51 BY ORDER OF COURT 

S.C. 05 ASSISTANT REGISTRAR 
City Civil Court 

Smt. Sucheta Majumdar Burman, Mayo Hall Unit, Bengaluru. 


And Associates, 
No. 93/6, 11೧೩ Akaya Apartment, 
Marathahalli, Outer Ring Road, 
Bengaluru-560 037. 
IN THE COURT OF 26'” ADDL. CITY CIVIL JUDGE 
MAYO HALL UNIT, BENGALURU (CCH-20) 
P & S.C. 25003 of 2015 
HG : 04/11/2016 
PETITIONER :- 


ANURADHA SARIN, aged 52 years, wife of Deepak Sarin, presently residing at Apartment No. B-1, “Daffodil Apartments”, No. 25, 
Church Street, Bengaluru - 560 001. 


Vis 
RESPONDENT'S :- 
Nil 
PUBLIC NOTICE 


Notice is hereby given that a petition has been made to this Court under Part IX, Chapter IV, Section 276 of the Indian 
Succession Act, 1925 for Grant of Probate of the last Will and Testament dated: 02.07.2014 of the late Pushpa Suryanarain, late of 
#2D, Charles Court, No. 12, Rest House Road, Bengaluru - 560 001, who died on 19.08.2014. 


Be it known that No Caveat has been entered and the said petition is posted for hearing on 04.11.2016 at 11 O'Clock. Any 
person/s claiming to have any interest may come and participate in the proceedings before grant of Probate. 


SCHEDULE 
Movables like : 
(೩) 5.8. Account No. 840410100015006 held in Bank of India, St. Mark’s Road, Branch, Bengaluru, - ¥. 81,327/- 
(0) S.B. Account No. held in Bank of India, Mylapore Branch, Chennai, Tamil Nadu 800210100014355 - ¥. 5,600/- 
(0). 5.8. Account No. 002290100014052 held in Yes Bank, NA Branch, Kasturba Road, Bengaluru, - ¥. 15,679/- 
(6) Household goods, wearing apparel, books, plates, jewels, - ¥. 5,00,00,000/- 
(6) Honda City car bearing Registration Number KA 01 MF 4642 - ¥. 5,50,000/- 
Immovable Property : 
a) Apartment bearing No. 2D, Charles Court, 12 Rest House Road, Bengaluru 560 001. 11: =»  .1,00,00,000/- 
b) Apartment bearing No. 2/G, Charles Court, 12 Rest House Road, Bengaluru 560 001. 11% =» ಪೌ 50,00,000/- 


c) One fourth undivided share in the property denoted Happy Fields, located in 
Whitefield, Bangaluru - 560 066 ೨... are ಸೌ10,00,000/- 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ೧೦೮೫ 





Given under my hand and seal of the Court, this 26” day of September, 2016. 


P.D. 52 BY ORDER OF THE COURT 
S.C. 05 Assistant Registrar 
City Civil Court 
Mayo Hall Unit, Bengaluru. 


IN THE COURT OF IV ADDL. CITY CIVIL JUDGE 
MAYO HALL UNIT, BENGALURU (CCH-21) 
P & S.C. 25029 of 2016 
HG : 07/11/2016 
PETITIONER :- 


Lt.Col.(Dr.) Stephen Thomas, aged about 80 years, Son of late C.O.Thomas, presently residing at “Kalsaka”, No. 1677, 
3° “A” Cross, 5" Main, HRBR Layout, 2" Block Kalyan Nagar, Bengaluru - 560 043. 


Vis 
RESPONDENT'S :- 
Nil 
PUBLIC NOTICE 


Notice is hereby given that a petition has been made to this Court under Part IX, Chapter IV, Section 276 of the Indian 
Successsion Act, 1925 for Grant of Probate of the last Will and Testament dated: 24.02.2006 of Susy Chacko, late of Old No. 17, 
New No. 174, Da Costa Layout, Wheeler Road Extension, Cooke Town, Bengaluru - 560 084. 


Be it known that No Caveat has been entered and the said petition is posted for hearing on 07.11.2016 at 11 O'Clock. Any 
person/s claiming to have any interest may come and participate in the proceedings before grant of Probate. 























SCHEDULE 
Movables like : 
SCHEDULE I 
Fixed Deposits 
Principal 
Account 
Sl. Date of Term Amount (In Account Interest Rate / 
Holder’s § Bank and Branch ಶ್‌ 
No. Issue Length Indian Number Nominee 
Name 
Rupees) 

1. | 04.12.2014 | Susy Chacko 1 year 12,67,000.00 State Bank of Mysore, 64160425912 | 9.5% / Stephen 
Cooke Town Branch, Thomas 
Bengaluru. 

2. | 27.04.2015 | Susy Chacko | 1 year 1,70,000.00 State Bank of 67267672030 | 9.25% / 
Travancore, Cox Town, C.T.Thomas 
Bengaluru. 

3. | 27.04.2015 | Susy Chacko 1 year 1,38,498.00 State Bank of 67267679499 | 9.25% / 
Travancore, Cox Town, C.T.Thomas 
Bengaluru. 

4. | 27.04.2015 | Susy Chacko | 1year | 92,115.00 State Bank of 67267680187 | 9.25% / Lalitha 
Travancore, Cox Town, Oommen 
Bengaluru. 

5. | 27.04.2015 | Susy Chacko | 1year | 3,27,520.00 State Bank of 67267680880 | 9.25% / Lalitha 
Travancore, Cox Town, Oommen 
Bengaluru. 

6. | 27.04.2015 | Susy Chacko 1 year 1,43,290.00 State Bank of 67267681272 | 9.25% / 
Travancore, Cox Town, C.T.Thomas 
Bengaluru. 






































R.N.l. No. (0೧81 /2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


























೧೦೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೦, ೨೦೧೬ ಭಾಗ ೫ 
SCHEDULE Il 
Bank Accounts 
Account Final Balance Account 
sh Bank and Branch Holder’s 19.01 Dale.of (In Indian Number and Nominee 
No. Issue Last Entry 
Name Rupees) Type 
1; Andhra Bank, ಲ 
Cooke Town, Susy Chacko | 20.02.2005 | 15.02.2016 | 3507849 | '01/00019809/ | Nominee not 
Savings exercised 
Bengaluru 
2. State Bank of : 
Travancore, Cox | Susy Chacko | 11.07.2013 | 06.03.2016 | 99449755 | 5700401492/ | Dr. Lalitha 
Savings Oommen 
Town, Bengaluru. 
3. State Bank of 
Mysuru Tow, Susy Chacko | 06.08.2010 | 26.02.2016 | 232281275 | 500449745/ | Stephen 
Branch Savings Thomas 
Bengaluru. 
4. Indian Overseas 15356 / Mrs. 
Bank, Cooke Susy Chacko 04.10.2005 | 02.08.2015 77766.20 ನ Aleyamma 
Savings 
Town, Bengaluru Chacko 
































2. Household goods, wearing apparel, books, plates, jewels. 
3. Motor Car bearing Reg No. No. KA 03 MC 1796. 
Given under my hand and seal of the Court, this 21° day of September, 2016. 
BY ORDER OF THE COURT 
Assistant Registrar 
City Civil Court 
Mayo Hall Unit, Bengaluru. 
IN THE COURT OF THE CITY CIVIL JUDGE 


CCH-22, MAYO HALL UNIT AT BENGALURU 
P & S.C. No. 25041/2016 


Smt. R.NAGALAKSHMI 
W/o. Late.R.Ramachandran, 
Aged about 58 years. 


2) Smt. K.DHARANI SANTOSH 
D/o. late.R.Ramachandran, 
Aged about 28 years. 


3) Sri. R.SRAVAN KUMAR 
5/0. Late Ramachandran, 
Aged about 25 years 
R/at No. 223, 4th ‘A’ Cross, 
Vijinapura, R.R.Layout, Ramamurthy Nagar 
Bengaluru - 560 079. 


೧.0. 53 
5.0.05 


PETITIONER/S : 1) 


Vis 
- Nil - 
PUBLIC NOTICE 
Notice is hereby given that a petition has been made to this Court under Section 372 of the Indian Succession Act, 1925. 
The petitioners filed a petition for grant of Succession certificate in the name of petitioners before this Hon'ble Court CCH. 22. In 


respect of below mentioned Schedule Property, in the matter of the estate of deceased, R.Ramachandran, who died on 
14.08.2016. 


Interest parites are hereby warned to appear in this Hon'ble Court in person by a pleader duly instructed on the 
28.10.2016 at 11 A.M. in forenoon to show cause against the petition falling wherein the matter willable heard and determined 
ex-parte. 


RESPONDENT/S 


SCHEDULE PROPERTY 
Gold ornaments pledged for a loan in Muthoot Finance Pvt Limited, Ramamurthynagar Branch, Bengaluru, for a sum of ¥. 1,55,000/- 
(Rupees One lakh fifty five thousand only) 
Give under my hand seal of this Court, this 26" day of September, 2016. 


P.D. 54 
S.C. 05 


BY ORDER OF COURT 
ASSISTANT REGISTRAR 
City Civil Court, Mayohall Unit, Bengaluru. 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


